


ಸಂಪುಟ ೬ 
ಜೂನ್‌ ೧೯೮೯ 
ಸಂಚಿಕೆ ೯ 






ತಿಲಿನಗೆಯ ಕಾರಂಜಿ 


ಬಿಡಿ ಪ್ರತಿ: ಕೇವಲ ಒಂದೂವರೆ ರೂಪಾಯಿ 


ಮಾಸ್‌ಕಾಟ್‌ ಆಗ್ರೋ ಕೆಮಿಕಲ್ಸ್‌ 
ಪ್ರೈವೇಟ್‌ ಲಿಮಿಟಿಡ್‌ 


93, 3ನೇ ಘಟ್ಟ, 
ಪೀಣ್ಯ ಇಂಡಸ್ಟ್ರಿಯಲ್‌ ಏರಿಯ, 
ಬೆಂಗಳೂರು-560 058 


2 


y 
ಲಮ 


ದೂರವಾಣಿ : 385902 ತಂತಿ: "ಮಾಸ್‌ಕಾಟ್‌' ಟೆಲೆಕ್ಸ್‌ 845-580 


ಭತ್ತ, ಕಬ್ಬು ಮತ್ತು ಗೋಧಿಯ ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮಾಡುವುದಕ್ಕೆ 
“ನಾಕ್ಚೀಡ್‌” ಕಳೆ ನಾಶಕವನ್ನು ಉಪೆಯೋಗಿಸಿರಿ. 


ಶುಭಾಶಯಗಳೊಂದಿಗೆ :- 





ಎನ್‌. ಎಸ್‌. ಗಿರಿಮಾಜಿ ಅಂಡ್‌ ಸನ್ಸ್‌ 
[ಬೆಂಗಳೂರು] 


ನಂ. 46, ಇಂಡಸ್ಟ್ರಿಯಲ್‌ ಸಬರ್ಬ್‌, 


ಯಶವಂತಪುರ, ಬೆಂಗಳೂರು-560 022 


ಚಂದಾ ವಿವರ: 
ಬಿಡಿ ಪ್ರತಿ: 
ಒಂದೂವರೆ ರೂಪಾಯಿ 


ವಾರ್ಷಿಕ ಚಂದಾ: 15 ರೂ. 


ಆಜೀವ ಚಂದಾ : 150 
ರೂ. 


ಗೌರವೆ ಸಲಹೆಗಾರರು: 

ಶ್ರೀ ಆ.ರಾ.ಸೇ, 

ಶ್ರೀ ಶೇಷಗಿರಿ 

ವಿಳಾಸ: 

ಅಪರಂಜಿ ಕಾರ್ಯಾಲಯ 
119 (ಹಳೆಯ 36) 
6ನೇಯ ಮುಖ್ಯ ರಸ್ತೆ 
ಮಲ್ಲೇಶ್ವರಂ 

ಬೆಂಗಳೂರು 560 003 
ಸಂಪಾದಕ: 


ಶಿವಕುಮಾರ್‌ 








(ತಿಳಿನಗೆಯ ಕಾರಂಜಿ) 


ಜೂನ್‌ ೧೯೮೯ ಸಂಚಿಕೆ ೯ 


ಭವ್ಯವಾದ ನರ್ಸಿಂಗ್‌ ಹೊಂ. ಮುಖ್ಯ ನರ್ಸ್‌ 
ಟೇಬಲ್ಲಿನ ಫೋನ್‌ ರಿಂಗಾಯಿತು. 


"ಸ್ವಲ್ಪ, ರಾಮಕೃಷ್ಣರಾವ್‌ ಹೇಗಿದ್ದಾರೆ ಹೇಳ್ತೀರ?” 


“ರಾಮಕೃಷ್ಣರಾವ್‌ ಚೆನ್ನಾಗಿದ್ದಾರೆ. ಟೆಸ್ಟ್‌ ಎಲ್ಲಾ 
ನೆಗೆಟಿವ್‌. ಇನ್ನು ಮೂರು ನಾಲ್ಕು ದಿನಗಳಲ್ಲೇ 
ಡಿಸ್ಚಾರ್ಜ್‌ ಮಾಡಬಹುದು. ಅಂದ ಹಾಗೆ 
ತಾವ್ಕಾರು ಮಾತಾಡ್ತಿರೋದು?” 


[3 


ಇದು ರಾಮಕೃಷ್ಣರಾವ್‌. ಆ ಹಾಳು 
ಡಾಕ್ಟರುಗಳು ಏನೂ ಹೇಳೋಲ್ಲ ನೋಡಿ ಅದಕ್ಕೆ 
ನಿಮ್ಗೆ ಫೋನ್‌ ಮಾಡ್ದೆ, ಥ್ಯಾಂಕ್ಸ್‌' 








ಈ ಸಂಚಿಕೆಯಲ್ಲಿ... 

'ಲೇಖನ ಲೇಖಕ ಲೇಖಕಿ ಪುಟ 
ಸಂಪಾದಕೀಯ 

ಅಪರಂಜಿ ಕಿಡಿ ಆನಂದ್‌ 4 
ಜನಪ್ರಿಯ ವಿಜ್ಞಾನ: ವಾಯು ಶಿವು 7 
ಹುಲ್ಲುಗಾವಲು ಶಿವು 10 
ಕ್ರಾಸ್‌ ಟುಕ್‌ ಶಾಂತರಘು 12 
ಸ ಗೆ..1 ಕವಿಕುಲಲಾಮ 16 
ರಾಜಕುಮಾರಿ ಮತ್ತು ತಗಡಿನ ಡಬ್ಬಿ ಥರ್ಬರ್‌ 17 
ನ್ವಯನೀತಿಯ ಕಥೆ ರಾ. ಶಿ. 19 
ಮುಗಿಲ ಹಳ್ಳಿಯ ಕಥಕ್‌ ಅ.ರಾ.ಸೇ. 22 
ಹಾಕಿದ ಜನಿವಾರವಾ....... ದುರ್ವಿನೀತ 29 
ಆಕಾಶ ಗಂಗೆ ವಿ. ಜಿ. ಭಟ್ಟ ೨1 
ವಿ. ಕೆ. ಕೆ. ಯವರೊಂದಿಗೆ 

ಒಂದು ಮುಖಾಮುಖಿ ಆರ್‌. ಕೆ. ಲಕ್ಷ್ಮಣ್‌ 34 


ವ್ಯಂಗ್ಯಚಿತ್ರಗಳು: ಬಾಗೂರು ಮಾರ್ಕಾಂಡೇಯ 


ಮುದ್ರಣ: ಇಂಪ್ರೆಷನ್‌ ಪ್ರಿಂಟರ್ಸ್‌, ಮಲ್ಲೇಶ್ವರಂ, ಬೆಂಗಳೂರು 3 
ದೂರವಾಣಿ: 342144 


3 
ಸಂಪಾದಕೀಯ 





ನಾನ್ಯಃ ಪಂಥಾ ವಿದ್ಯತೇಯನಾಯ 
— ಪುರುಷಸೂಕ್ತ 





ಕತ್ತಲೆಯ ಆಚೆಗಿರುವ ಮಹಾಂತನಾದ ಪುರುಷನನ್ನು ನಾನು ಅರಿತಿದ್ದೇನೆ... 
ಅಮೃತತ್ವಕ್ಕೆ (ಇದಕ್ಕಿಂತ-ಬೇರಾದ) ದಾರಿ ಇಲ್ಲ ಎನ್ನುವುದು ಜ್ಞಾನಿಗಳ ಮಾತು. 


ಆದರೆ ಕೆಲವರಿಗೆ ಇದು ರುಚಿಸುವುದಿಲ್ಲ. ಪಾರ್ಥೇನಿಯಂ, ಮೂರು ಸೀಳಿನ 
ಮುಳ್ಳುಗಳೇ ಈಗ ಉಳಿದಿವೆ. ಎಂದ ಮಾತ್ರಕ್ಕೆ ಆಲದ ಮರವೇ ಇಲ್ಲ. ಅಜ್ಜ ನಟ್ಟ 
ಆಲಕ್ಕೆ, ಉರುಲು ಹಾಕಿ ಕೊಳ್ಳುವುದನ್ನು ಬಿಟ್ಟರೆ, ಬೇರೆಯ ಪ್ರಯೋಜನವೇ ಇಲ್ಲ 
ಎಂದು ಹೇಳುವುದು ಸಾಧುವಲ್ಲ. ನೆಲ ಜಲಗಳನ್ನು ಕಲುಪಿತಗೊಳಿಸಿ, 
ವಾಯುಮಂಡಲವನ್ನು ಹಷಗೊಳಿಸಿ, ಓಜೋನ್‌ ವಲಯವನ್ನು 
ನಿರ್ನಾಮಗೊಳಿಸುವುದೇ ದೊಡ್ಡ ಸಾಧನೆಯೇ? ಹಾಗೆ ಮಾಡುತ್ತಿರುವ 
ಅಪರಾಧಿಗಳೇ ದೊಡ್ಡವರೇ? 


ಚುನಾವಣೆಗಳ ವರ್ಷವಿದು. ರೋಜ್ಗಾರ್‌ ಯೋಜನೆಯಂತಹ ಹಲವು 
ಯೋಜನೆಗಳು ರೂಪಗೊಳ್ಳುತ್ತಿವೆ. ಕಲ್ಯಾಣ ರಾಜ್ಯ, ಎಲ್ಲ ಕಣ್ಣುಗಳ ಕಂಬನಿಯನ್ನು 
ಕಳೆಯುವುದು, ಸಮತಾವಾದೀ ಸಮಾಜವಾದ, ಬಡತನ ನಿರ್ಮೂಲನೆ, 
ದಾರಿದ್ರರೇಖೆಯಿಂದ ಮೇಲಕ್ಕೆತ್ತುವುದು ಇವೆಲ್ಲಾ ಎಷ್ಟು ಚೆನ್ನಾಗಿ ಆಗಿವೆಯೆಂದು 
ರಾಷ್ಟ್ರವೇ ವಿಶ್ವವೇ ಸಾಕ್ಷಿಯಾಗಿ ನೋಡುತ್ತಿದೆ. 


ಅರ್ಥಪೂರ್ಣ ದುಡಿವೆಂಯೊರಿದೇ ಮಾರ್ಗ. ಹಣ ವಿನಿಯೋಗ, ಟಾರ್ಗೆಟ್‌ 
ಮುಟ್ಟುವುದು, ಅಂಕಿ ಸಂಖ್ಯೆಗಳ ಸರ್ಕಸ್‌, ಪ್ರಚಾರಗಳು ರಾಷ್ಟ್ರ ಜೀವನವನ್ನು 
ಉತ್ತಮಗೊಳಿಸಬಲ್ಲವೇ! 





ರಾಜ್ಯದಲ್ಲಿ ರಾಷ್ಟ್ರಪತಿ ಅಡಳಿತ 


ಜನತಾದವರು " ಸಂಕಟ ಬಂದರೆ ವೆಂಕಟರಮಣ' 
ಬದಲಾಯಿಸಬೇಕು! 


ಜನತಾದವರು " ಸಂಕಟ ಬಂದರೆ ವೆಂಕಟರಮಣ' 
ಬದಲಾಯಿಸಬೇಕು! 


ಆಡಳಿತ ಚುರುಕಿಗೆ ರಾಜ್ಯಪಾಲರ ಕರೆ 


ಅವರು ತೀರ ಚುರುಕಾಗಿದ್ದಕ್ಕೇ ಜನತಾ ಉರುಳಿದ್ದು! 


# ka x 
ರಾಜರ್‌ ಬಿನ್ನಿ ನಿವೃತ್ತಿ 


ರಾಜರ್‌......... ಯಾರು? 


ಪ್ರಾದೇಶಿಕ ಭಾಷೆಗಳಲ್ಲಿ ಮಹಾ ಭಾರತ ಇಲ್ಲ. 


ಸುದ್ದಿಯಿಂದ "ಭಾರತ' ಶುರುವಾಗದಿದ್ದರೆ ಸಾಕು! 


- ಭಾರೀ ಸುದ್ದಿ 
ಅನ್ನೋ ಗಾದೇನ 


ಅನ್ನೋ ಗಾದೇನ 


ಮಾಜೀ ಮುಖ್ಯಮಂತ್ರಿಗಳು ಹತ್ತೊಂಭತ್ತು ಸಾರಿ ಎಟ್‌ ಟೂ ಬ್ರೂಟಸ್‌ 
ಅಂದರೇನೋ? 


ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ತಂತ್ರಜ್ಞಾನ ' ಕುರಿತ ಆಯೋಗದ 
ಕಾರ್ಯಕ್ರಮ; ರಾಜ್ಯಪಾಲರಿಂದ ಉದ್ಭಾಟನೆ 
- ಸುದ್ದಿ 
ರಾಜ್ಯಪಾಲರಿಗೆ ಸರ್ಕಾರಕ್ಕೇ ನೀರು ಕುಡಿಸಿ ಅನುಭವ ಇದೆಯಲ್ಲ! 


% 3 ಜೇ 


ಈಗಷ್ಟೇ ನಾನು ರಾಜಕಾರಣದ ರುಚಿ ಕಂಡಿದ್ದೇನೆ; ಅದಕ್ಕೆ ಮುಂಚೆ ನಾನೊಬ್ಬ 
ಬದ್ಮಾಶ್‌ ಆಗಿದ್ದೆ 
-- ಹಾಜೀ ಮಸ್ತಾನ್‌. 


ಎಷ್ಟು ಜನ ರಾಜಕಾರಣಿಗಳಿಗೆ ಈ ಪ್ರಾಮಾಣಿಕತೆ ಇದೆ? 


[3 ೫ ಸೀ 


ಕಪ್ಪು ಹಣಕ್ಕೂ ಬಿಳಿಯ ಹಣಕ್ಕೂ ಏನು ವ್ಯತ್ಯಾಸ? 


— ವಸಂತ ಸಾರೆ 
ಕೇಂದ್ರಕ್ಕಂತೂ ಈ ವಿಷಯದಲ್ಲಿ ಅಪಾರ್ಥೆಡ್‌ ಪಾಲಿಸಿ ಇಲ್ಲ! 
೫ ಜೇ ೫ 
ಹೊಸ ಟಿವಿ ಆರಿಸಿದ ಮೇಲೆ ಕಿಟಕಿ ತೆರೆದಿಡಿ. 
_ ಪಶ್ರಿಕೆ 


ಕಳ್ಳರಿಗೆ ಅನುಕೂಲ ಅಗಲಿ ಅಂತಲೋ? 












FG 


ಶ್ಯ ಜ್‌ 1 ಹಾ 


"ನನ್ನ ಹೆಂಡ್ತೀನ ಸ್ವಲ್ಪ ಹೆದರಿಸ್ಬಿಟ್ಟು ಬಾ ಅಂದ್ರೆ, ಮಾಂಗಲ್ಯಾನೇ ಕಿತ್ತುಕೊಂಡು 
ಬಂದಿದೀಯಲೋ ಮುಠ್ಮಾಳ' 








-- ಶಿವು 


ನಾನು ಹೈಸ್ಕೂಲಿನಲ್ಲಿ 
ಓದುತ್ತಿದ್ದಾಗ ""ವಾಯು"ಎನ್ನುವ 
ae | ಪದ `ನನಗೆ ಅತ್ಯಂತ 
ಹ ಗಲಿಬಿಲಿಯನ್ನು ಉಂಟು 
ಮಾಡಿತ್ತು. ಒಮ್ಮೆ ಭೂಗೋಳದ 








eM ಸ ಕ್ಸ ಕ್ಲಾಸಿನಲ್ಲಿ ದಕ್ಷಿಣ ಅಮೇರಿಕಾದ 
ಜ್‌ (ಯ್ಯ ಬ್ರೆಸಿಲ್ಲ ವಾಯುಗುಣದ ಬಗ್ಗೆ 
pA "ವಾಲ (ನ ಛಿ } ಮೇಷ್ಟರು ಊದಿದ್ದನ್ನೆಲ್ಲಾ 
SSD ES kh ತಲೆಯಲ್ಲಿ ತುಂಬಿಸಿಕೊಂಡು 
೯ (ಬು 


mf ಸ ಮನೆಗೆ ಬಿಂದಾಗ, ನಮ್ಮ ತಾತ, 
ಜವಾನ ರಂಗಪ್ಪನ ಕೈಲಿ ತಮ್ಮ ಕಾರನ್ನು ಒತ್ತಿಸಿಕೊಳ್ಳುತ್ತಾ ವರಾಂಡದ ಈಸಿಭೇರಿನಲ್ಲಿ 
ಕೂತಿದ್ದರು. 

““ಕಾಲನ್ನ ಯಾಕೆ ಒತ್ತಿಸ್ಕೋತಿದ್ದೀಯಾ ತಾತ?'' ಅಂತ ಕೇಳಿದೆ. 

“ವಾಯು, ಮರಿ“ 

""ಬ್ರೆಸಿಲ್ನಲ್ಲೂ ಅದೇ ಇದೆ ಅಂತ ಇವತ್ತು ಪಾಠ ಹೇಳಿದ್ರು ತಾತ'' ಅಂತ ಹೇಳಿ 
ನಾನು ಕಲಿತದ್ದನ್ನೆಲ್ಲಾ ಅವರಿಗೆ ಒಪ್ಪಿಸಿದೆ. ಮಗು ಅಷ್ಟೆಲ್ಲಾ ಹೇಳುತ್ತಲ್ಲಾ ಅಂತ 
ಹೊಗಳೋದು ಬಿಟ್ಟು, 

"ಥೂ, ಹೋಗೋ ಹುಚ್ಚ ಮುಂಡೇದೆ, ಇದೇ ಬೇರೆ ವಾಯು"“ಅಂದುಬಿಟ್ರು. 

ರಾಶ್ರಿ ಅಜ್ಜಿ ಮಹಾಭಾರತದ ಕಥೆ ಹೇಳುಕ್ಕೆ ಶುರು. 


"ಭೀಮ ಯಾರು ಗೊತ್ತೇ? ವಾಯುಪುತ್ರ. ಅದಕ್ಕೆ ಅವನಿಗೆ ಅಷ್ಟೊಂದು ಬಲ” 
ಅಂತ ಅಜ್ಜಿ ಭೀಮಸೇನನ ಶಕ್ತಿಯ ವರ್ಣನೆ ಮಾಡುತ್ತಿದ್ದಾಗ, ವಾಯುಪುತ್ರ ಅಂದರೆ 
ಯಾವ ವಾಯು ಅನ್ನೋ ಸಂಶಯ ಬಂತು. ಅಜ್ಜೀನ ಕೇಳಿದೆ. 


“ ಅಜ್ಜಿ ವಾಯು ಅಂದ್ರೆ ತಾತನ ಕಾಲ್ನಲ್ಲಿರೋದಾ, ಅಥವಾ ಬ್ರೆಸಿಲ್‌ 
ನಲ್ಲಿರೋದಾ?" 


ಅಜ್ಜಿ ನನಗೆ ನೇರವಾಗಿ ಉತ್ತರ ನೀಡಲಿಲ್ಲ. ಬದಲಿಗೆ ನಮ್ಮ ತಾಯಿಯನ್ನು ಕರೆದು 


8 
« ಇಲ್ನೋದೇ, ಮಗು ಏನೇನೋ ಬದಬದಿಸ್ತಾ ಇದೆ. ಸ್ಕೂಲಿನಲ್ಲಿ ದೃಷ್ಟಿ 
28ರಬೇಕು. ಒಂದು ಪೊರಕೆ ತೊಗೊಂಡು ಬಂದು ನಿವಾಳಿಸ್ಟಿದು ತಾಯಿ'' ಅಂತ 
ಳಿ ನಮ್ಮಮ್ಮನೊದನೆ ಅವರೂ ಕಾರ್ಯೋನ್ಮುಖರಾದರು. ನನ್ನನ್ನು ಒಂದು 
ಮೂಲೆಯಲ್ಲಿ ಕೂರಿಸಿ, ಒಂದು ಕಡ್ಡಿ ಪೊರಕೆ ತುದಿಗೆ ಬೆಂಕಿ ಹಚ್ಚಿಸಿ, ಹೊಗೆಯಾದ್ವಾ 
ಇರೋ ಪೊರಕೆನ ನನ್ನ ಮುಖದ ಮುಂದೆ ಮೂರು ಸಾರ್ತಿ ನಿವಾಳಿಸಿ, ಕಣ್ಣಲ್ಲಿ ನೀರು 
ಬರೋ ವೇಳೆಗೆ ಪೊರಕಿ ಹೊರಗೆ ಹಾಕಿ ಬಂದರು. 


ಮಾರನೆಯ ದಿನ ರಸಾಯನ ಶಾಸ್ತ್ರದ ಕ್ಲಾಸಿನಲ್ಲಿ ""ವಾಯುವಿನ ಬಗ್ಗೆ ಪಾಠ, 
“ ವಾಯುವಿನಲ್ಲಿ ಮುಕ್ಕಾಲು ಭಾಗ ಸಾರಜನಕ, ಕಾಲಂ ಭಾಗ ಆಮ್ಲಜನಕ 
ಇರುತ್ತದೆ. ಇತರ ಅನಿಲಗಳು........ 4 


eg 


3} 


ಪಾಠ ಸಾಗುತ್ತಲೇ ಇತ್ತು. ವಾಯುವಿನಲ್ಲಿ ಸಾರಜನಕ ಹಾಗೂ ಆಮ್ಲಜನಕ ಎರಡೂ 
ಇದ್ದರೆ, ಭೀಮಸೇನನ ನಿಜವಾದ ಜನಕ ಯಾರು ಎಂಬುದೇ ನನ್ನ ಮುಂದಿದ್ದ ಜ್ವಲಂತ 


ಮೇಷ್ಟರು ಪಾಠ ಮುಗಿಸಿ 


«" ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಬಹುದು'' ಎಂದಾಗ, ನನ್ನನ್ನು ಕಾಡುತ್ತಿದ್ದ 
ಪ್ರಶ್ನೆಯನ್ನು ಅವರ ಮುಂದಿಟ್ಟೆ, 


ಉತ್ತರಿಸಿಲು ತೆರೆದಿದ್ದ ಮೇಷ್ಟರ ಬಾಯಿ ಒಂದು ಕ್ಷಣ ಹಾಗೇ ನಿಂತಿತು. ಆಮೇಲೆ 
ಹೇಗೋ ಚೇತರಿಸಿಕೊಂಡು 


"" ತಲೆಹರಟೆ, ಕ್ಲಾಸಾಚೆ ಹೋಗು “ಅಂತ ಫರ್ಜಿಸಿದರು. 
ಕ್ಲಾಸಾಚೆ ಏನೋ ಹೋದೆ, ಆದರೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. 


ಮುಂದಿನ ಕ್ಲಾಸು ಭೌತ ಶಾಸ್ತ್ರ. ನನ್ನ ದುರಾದೃಷ್ಟಕ್ಕೆ ಅಲ್ಲಿಯೂ ಸಹಾ, ವಾಯು 
ಮಂಡಲದ ಒತ್ತಡದ ಬಗ್ಗೆ ಪಾಠ. ಈ ಒತ್ತಡ 27 ಸೆಂಟಿ ಮೀಟರ್‌ ಪಾದರಸವಂತೆ, 
ಈ 27 ರಲ್ಲಿ ಆಮ್ಲಜನಕದ ಭಾಗ ಎಷ್ಟು, ಸಾರಜನಕದ ಭಾಗ ಎಷ್ಟು ಅಂತ ಮೇಷ್ಟರನ್ನು 
ೇಳಬೇಕು. ಎಂಬ ತೀವ್ರ ಕುತೂಹಲವಿದ್ದರೂ, ಹಿಂದಿನ ಕ್ಲಾಸಿನ ಅನುಭವ 
ಜ್ಞಾಪಿಸಿಕೊಂಡು ತೆಪ್ಪಗಾದೆ. ಆದರೂ ಕುತೂಹಲ ಬಿಡಬೇಕಲ್ಲ. ಪಾದರಸದ ಕಡೆ 
ಮನಸ್ಸು ಹೊರಳಿತು. ನಮ್ಮ ಪಕ್ಕದ ಮನೆ ಹುಡುಗಿ ನಮ್ಮನೇಗೆ ಬಂದಾಗಲೆಲ್ಲಾ 
ನಮ್ಮಮ್ಮ 


«« ನಮ್ಮ ಜಾನಕಿ ಸರಿ. ಪಾದರಸ ಕಣೇ ಪಾದರಸ'' ಅನ್ನೋದು ವಾಡಿಕೆ. ಸಂಜೆ 
ಜಾನಕಿ ಜೊತೆ ಯಾವ ಆಟ ಆಡೋಣ ಅಂತ ಯೋಚಿಸೊ ಅಷ್ಟರಲ್ಲಿ ಬೆಲ್‌ 
ಹೊಡೆಯಿತು. 


9 
ಅದೆಲ್ಲಾ ನಡೆದು ಈಗ ದಶಕಗಳೇ ಸರಿದು ಹೋಗಿವೆ. ಆದರೂ ವಾಯು, ಗಾಳಿ, 
ಸೈಕ್ಲೋನ್‌, ಅಪಾನವಾಯು, ಹರಿಕೇನ್‌, ಪ್ರಾಣ ವಾಯು ಇವುಗಳ ಬಗ್ಗೆ 
ಅಂತಹದೇನೂ ಸ್ಪಷ್ಟವಾದ ಜ್ಞಾನವಿಲ್ಲ. 


ಮೊನ್ನೆ ಶನೀಶ್ವರನ ದೇವಸ್ಥಾನವೊಂದರ ಮುಂದೆ ದೊಡ್ಡದೊಂದು ಫಲಕ 
ಹಾಕಿದ್ದರು. 


«" ನಂಬಿದರೆ ದೇವರು; ನಂಬದಿದ್ದರೆ ಘಾಳಿ" 


ಏನನ್ನು ನಂಬಬೇಕೆಂದು ತಿಳಿಯದೇ ಇದ್ದ ನನಗೆ, ಇದರ ಬಗ್ಗೆ ಗಲಿಬಿಲಿ ಇನ್ನಷ್ಟು 
ತೀವ್ರಗೊಂಡಿತು. 


ಇತ್ತೀಚಿನವರೆಗೂ ರೋರಿಂಗ್‌ ಫಾರ್ಟೀಸ್‌ ಅಂದರೆ ನಲವತ್ತನ್ನು ದಾಟಿದ 
ದೋರೆಗಾಯಿ ತರುಣರು. ಗುಂಡು ಹಾಕಿ ಆಡುವ ಕಪಿಚೇಷ್ಟೆಗಳು ಅಂದುಕೊಂಡಿದ್ದೆ. 
ನಲವತ್ತನೇ ಅಕ್ಷಾಂಶದಲ್ಲಿ ಕಾಣಸಿಗುವ ಬಿರುಗಾಳಿ ಅಂತ ಮೊನ್ನೆ ಗೊತ್ತಾಯಿತು. 


ವಾಯುವಿನ ವಿವಿಧ ರೂಪಗಳು ಏನೇ ಇರಲಿ ಅದು ಮನುಷ್ಯನಿಗೆ ಅತಿ ಅಗತ್ಯ 
ಅನ್ನೋ ಮಾತು ಮಾತ್ರ ಸತ್ಯ. 


ನನಗೆ ತೋಚಿದ ಕೆಲವು ಮುಖ್ಯ ಉಪಯೋಗಗಳು: 


(1) ಸುಂದರ ತರುಣಿಯರ ಮುಂಗುರುಳು ಹಾರಾಡುವಂತೆ ಮಾಡಲು ಇದು 
ಅವಶ್ಯಕ. 


(2) ಗಾಳೀ ಪಟ, ಗಿರಗಿಟ್ಲಿ ಆಡಿಸಲು ಇದು ಅಗತ್ಯ. 


(3) ಕ್ರಿಕೆಟ್ನಲ್ಲಿ ನಮ್ಮ-ಟೀಮು ಸೋಲುತ್ತಿದ್ದರೆ, ಸುಂಟರಗಾಳಿ ಎದ್ದರೆ ಆಟ ನಿಲ್ಲಿಸಿ 
ಡ್ರಾ ಮಾಡಿಕೊಳ್ಳಬಹುದು. 


(4) ಸೆಖೆ ಇದ್ದಾಗ ಬಣ್ಣದ ಬೀಸಣಿಗೆಯಿಂದ ಗಾಳಿ ಬೀಸಿಕೊಂಡರೆ ಮುಖ 
ತಂಪಾಗಿರುತ್ತದೆ. ಹಾಗಿದ್ದೂ "" ಬರೇ, ಬಣ್ಣದ ಬೀಸಣಿಗೆ!” ಅಂತ ಯಾಕೆ 
ಹೀಯಾಳಿಸುತ್ತಾರೋ ತಿಳಿಯದು. 


(5) ಗಾಳಿ ಸವಾರಿ ಗಾಳಿ ಇಲ್ಲದೇ ಆಗುತ್ಯೇ? 


(6) ಕೆಲವೊಮ್ಮೆ ಒತ್ತಡದಿಂದ ಹೊರದೂಡಿದರೆ ಮನಸ್ಸಿಗೆ ಎಷ್ಟೋ ಸಮಾಧಾನ. 


10 


ಹುಲ್ಲುಗಾವಲು 
— ಶಿವು 


ಮೆಲುಕುತಿರುವ 
ಹಸುಗಳೆಂಡು 

ಹುಲ್ಲ ಮೇಲೆ ಕುಳಿತಿವೆ 
ಹಸಿರು ಹುಲ್ಲು 
ಬಿಳಿಯ ಮೋಡ 

ಕಣ್ಣೆ ತಂಪ ಬೀರಿವೆ 


ಹರಿವ ಹೊಳೆಯ 
ನೀರಿನಲ್ಲಿ 

ಮೀನು ನಾಟ್ಕವಾಡಿದೆ 
ಹೊಳೆಯ ದಡದ 
ತೋಟದಲ್ಲಿ 

ಪುಷ್ಪ ಸಂತೆ ನೆರೆದಿದೆ 


ಮೆಲುಕು ತಿರುವ 
ಹಸುಗಳೆರ 
ಹುಲ್ಲಮೆ 
ಸುತ್ತ ಮ: 
ಗೂಳಿಯಿ( 
ಮಾಡಲ್ಲಿ 


(ಓಗ್ಗೆನ್‌ ನ್ಯಾಶ್‌ ಕ್ಷಮೆ ಬೇಡಿ.) 


LLL 


~~ 
~~ 


Hpac p R 
ದೂರ ಣಂ 


ಎರ 


"ನಿಮ್ಮ ಕಾಲದ ನಿಯತ್ತಿಗೂ ನಮ್ಮ ಕಾಲದ ನಿಯತ್ತಿಗೂ ಬಹಳ ವೆತ್ಯಾಸ ಇದೆ 
ಮಾವ. ಅದನ್ನೇ ಯುಗ ಧರ್ಮ ಅನ್ನೋದು.' 





12 
ಕ್ರಾಸ್‌ಟಾಕ್‌ 


— ಶಾಂತಾ ರಘು 


ತಗೆ ಒಂದೇ ಉಸಿರಿಗೆ ಕೂಗೋಕೆ ಶುರು ಮಾಡಿದ್ದಪ್ಪ. ಮನೆ ಮಂದಿಯೆಲ್ಲಾ 
ಗಾಭರಿ ಬಿದ್ದು ಓಡಿ ಬಂದು ಲೈಟು ಹಾಕಿ ನೋಡಿದ್ರೆ... ನಿಮ್ಮಕ್ಕ ಗಡಗಡಾಂತ 
ನಿಂತಿದಾಳೆ, ಕುಶ್ತಿಗೇಲಿದ್ದ ಮಾಂಗಲ್ಯದ ಸರಾನೇ ಯಾರೋ ಕತ್ತರಿಸ್ಕೊಂಡು 
ಹೋಗಿದ್ರು......' 


"ಅಯ್ಯಯ್ಯೊ! ಭಾವಾ! ಅದ್ದೇಗಾಯ್ತು? ಬಾಗಿಲು ಒಡೆದನೆ? ' 
"ಇಲ್ಲಪ್ಪ. ಮಗೂಗೆ ಹುಷಾರಿಲ್ಲಾಂತ ಅದನ್ನ ಪಕ್ಕದಲ್ಲಿ ಹಾಕ್ಕೊಂಡು ಕಿಟಕಿ ಪಕ್ಕ 
ಮಂಚದ ಮೇಲೆ ಮಲಗಿದ್ದು. ಸಲೀಸಾಗಿ ಕೈಹಾಕಿ ಕತ್ತರಿಸಿಕೊಂಡಿದ್ದಾನೆ. ಏನೋ 


ಚುಚ್ಚಿದ ಹಾಗಾಯ್ತು ಅಂತ ಫಕ್ಕನೆ ಎದ್ದಿದಾಳೆ. ಕಣ್ಣೆದುರಿಗೇ ಕಳ್ಳ ಓಡಿಡಿ 
ಹೋಗಿದಾನೆ.....? 


"ಸರಿ ಭಾವಾ. ಬ್ಯಾಂಕಿಗೆ ಹಾಫ್‌ ಡೇ ಹಾಕಿ ನಾನೀಗ್ಲೇ ಬರ್ಶಿನಿ' 


"ಬೇಡವೋ. ನೀನು ಶಿವಾಜಿನಗರದಿಂದ ಬರೋಕೆ 1 ಗಂಟೆ ಹೊತ್ತಾಗತ್ತೆ. ಏನೂ 
ಫರ್ವಾಗಿಲ್ಲ. ಅಮ್ಮ ಇದಾಳೆ..... 


"ಹ್ಯಾಗಿದಾಳೆ ಭಾವಾ ಶಶಿ? ತುಂಬ ಹೆದರ್ಕೊಂಡಿದಾಳ್ಕೆ?' 


"ಹೂಂ. ಫಕ್ಕನೆ ಕಳ್ಳನ್ನ ನೋಡಿದ್ದಲ್ಪೆ? ನಮ್ಮ ಡಾ. ಸೋಮು ಒಂದು ಕಾಂಪೋಸ್‌ 
ಇಂಜೆಕ್ಸನ್‌ ಕೊಟ್ರು....' 


"ಪೋಲೀಸ್‌ ಕಂಪ್ಲೇಂಟ್‌ ಕೊಟ್ಟುಯ್ತಾ ಭಾವಾ ?' 


"ಎಲ್ಲಾ ಆಯ್ತಪ್ಪ. ಈಗ ಮನೇಲಿ 5, 6 ಪೋಲಿಸರೇ ಓಡಾಡ್ತಿದಾರೆ. ನಾನೂ 
ಈವತ್ತು.....' ಕ್ಲಿಕ್‌.ಕೀ....ಕೀ...ಕೀ..., 


"ಹಲೋ! ಮಾರುತಿ ಎಂಟಪ್ರೆಕ್ಕಸಸ್‌?' 
"ಎಸ್‌. ಎಸ್‌....' 
"ಸಾರ್‌. ಬಳ್ಳಾರಿಗೆ ನೈಟ್‌ |Uxuryಲಿ 2 ಟಿಕೀಟಾ ಬೇಕಾಗಿತ್ತು. ಇದ್ಯ? ' 


" One minute..... ಇದೆ ಸಾರ್‌. Phone ನಲ್ಲಿ 7೮€೮7/೮ ಮಾಡೊಲ್ಲ. 
ನೀವೇ ಬಂದ್ಬಿಡಿ.' 


13 
" Okay. Video coach ತಾನೆ? 


"ಇಲ್ರಿ, ಇವತ್ತು ೦rdin೩ry ಹಾಕಿದೀವಿ. ನಾಳೆ ಬೇಕಾದ್ರೆ Video coach 
ಹಾಕಿದಾರೆ.' 
"ಅಯ್ಯೋ, ವಿಡಿಯೋ ಇಲ್ವೆ? ನನ್‌ ೫110 ಉ.....' 


‘RPL ಉ partly paid certificates ನ endorse ಮಾಡಿ fully 
paid certificates ಆಗಿ ಮಾಡ್ತಾ ಇದಾರೆ..... 


“No, no, no. ನಂಗೆ ಸಾಕಾಯ್ತು, ಮಿಸ್ಟರ್‌ ಮೆಹತಾ. What about the 
interest to my 100 non-convertible debentures? 3 ವರ್ಷ 
ಆಯ್ತು. 11116165! ಏ ಕಳಿಸ್ತಾ ಇಲ್ಲ' 


" No problem. ನಾನು head office ನ contact ಮಾಡಿ... 
ಕ್ಲಿಕ್‌....ಕ್ಲಿಕ್‌....ರ್‌ರ್‌ರ್‌ರ್‌...... 


"ಹಲೋ? ಉಷ? 

“ಯಾವ ನಂಬರ್‌ ಬೇಕಾಗಿತ್ತು ನಿಮಗೆ? ' 

"ಈ ನಂಬರೇ ಬೇಕಾಗಿತ್ತು. Is it Usha?’ 

“No, it is NOT Usha. You have the wrong number’ 


“Oh, come on now Usha. uಡಾಯಿಸ್ಸೇಡ. I know it is you, 
yaar. ನನ್ನ miss ಮಾಡ್ತಿದೀಯಾ?” 


"ಹೌದು ಸಾರ್‌. Electronics Components store keeper’ 
« S.S.L.C. Typewriting .... short hand...’ 


‘No, no. Degree ಇರ್ಲೆ ಬೇಕ್ರಿ. Personal ಆಗಿ ಬನ್ರಿ... ' ಟಕ್‌... 
ಟಕ್‌... 


" ನಾನು ಸಾರ್‌ ರಾಮಚಂದ್ರ. ನಂದು 8.12. mature ಆಗಿದ್ದು ಮೈಸೂರು 
S.B.M. ನಿಂದ red ಆಯ್ತೆ ನನ್ನ account ಗೆ?' 


14 
"ಅಲ್ಲೊ! ಅಲ್ಲೊ! ಅಲ್ಲೊ! ಮೋದಿ ಬ್ರದರ್ಸ್‌? ' 


"ಹಲೋ! S.B.M.2 ಹಲೋ... ಹಲೋ?’ 


" ಅಯ್ಯೊ! ಯಾರ್ರೀ ಅದು? ನಾವು ಮಾತಾಡ್ತಾ ಇರೋದು ಗೊತ್ತಾಗಲ್ವೆ? 
Disconnect ಮಾಡೀಪ್ಪು.... 0೧೩5 ಆಗ್ತಾ ಇದೆ. ಇಡ್ರೀ ಕೆಳಗೆ.....' 


"ಯಾರು ಸಾರ್‌ ಅದು? C1೦55 ಆಗ್ತಾ ಇರೋದು ನನ್ತಪ್ಪೆ? ನೀವೇ ಇಡಿ ಕೆಳೆಗೆ. 
ಏನ್‌ ದರಿದ್ರ ಟಿಲಿಫೋನ್‌ 5y5tಆmಮ್ಮೋ ನಮ್ದು... ಥತ್‌....' 


"ಹಲೋ? 200783? ಹಲೋ..... ' 
ಕ್ಲಿಕ್‌....ರ್‌....ರ್‌....ರ್‌....ರ್‌....... 


ಫಕ್ಕನೆ ಎಚ್ಚೆತ್ತೆ, ಓಹೋ ಡಯಲ್‌ ಶಬ್ದ ಬರ್ತಾ ಇದೆ! 25.3.89 ಶನಿವಾರ ಬೆಳಗ್ಗೆ 
8 ರ ವೇಳೆಗೆ ಮಲ್ಲೇಶ್ವರದಲ್ಲಿದ್ದ ನಮ್ಮ ನಾದಿನಿಗೆ ಫೋನು ಮಾಡೋಣವೆಂದು 
76001೪೮: ಎತ್ತಿದರೆ ಡಯಲ್‌ ಶಬ್ದ ಬರಲೇ ಇಲ್ಲ. ಬದಲಿಗೆ ಬಲು ಸ್ವಾರಸ್ಯವಾಗಿ, 
ತರಹಾವರಿಯಾಗಿ, ತಮಾಷೆಯಾಗಿ ಈ ತರಹ ತುಣುಕು ಸಂಭಾಷಣೆ ಕೇಳಿಸ್ತಾ ಇತ್ತು. 
ಒಂದೆರಡು ನಿವಿಂಷಗಳು ಅಷ್ಟೆ. ಮೆಲ್ಲಗೆ ರಿಸೀವರ್‌ ಕೆಳಗಿಟ್ಟಿ. ಇದೀಗ life-long 
suspense ಆಯ್ತು. ಶಶೀಗೆ ಮಾಂಗಲ್ಯದ ಸರ ಸಿಕ್ಕಿತೋ ಇಲ್ಲವೊ? ಬಳ್ಳಾರಿ 
ಪ್ರಯಾಣಿಕ ವಿಡಿಯೋ €0೩೦॥ ನಲ್ಲಿ ಹೋದರೋ, ೦161೧೩೧] ಬಸ್ನಲ್ಲಿ 
ಹೋದರೊ? ಫೋನಿನಲ್ಲಿ ರೊಮಾನ್ಸ್‌ ಮಾಡುತ್ತಿದ್ದ ರೋಮಿಯೋಗೆ ಉಷಳ 
ನಂಬರು ಸಿಕ್ಕಿರಬಹುದೆ? ರಾಮಚಂದ್ರರಾಯರ 8.0. mature 
ಆಯಿತೋ...ಇಲ್ಲವೊ? ನನ್ನ ಎಷ್ಟೋ ಉತ್ತರವಿಲ್ಲದ ಪ್ರಶ್ನೆಗಳ ಜತೆಗೆ ಇವುಗಳೂ 
ಸೇರಿ ಹೋದುವು. 


ಮನೆ ಹತೋಟಿ ಅಧಿಕಾರಿಗಳ ಹತ್ತಿರ ಗುಂಡೂರಾಯರು ಹೋಗಿ 
“ಸ್ವಾಮಿನ್‌, ಆರನೇ ಕ್ರಾಸ್‌ ಏಳನೇ ಮನೆ ಖಾಲಿಯಾಗಿದೆ, ನನಗೆ 
ಕೊಡಿಸ್ಬೇಕು'' ಎಂದು ಕೇಳಿದರು. ""ಆ ಮನೆ ಖಾಲಿ ಇಲ್ವಲ್ಲಯ್ಯಾ! 
“ ಅಂದರು ಆಧಿಕಾರಿಗಳು. "" ಖಾಲಿಯಾಗುತ್ತೆ ಸ್ವಾಮಿ. ಆ 


ಮನೇಲಿದ್ದೋರು ಕೆರೆ ಏರಿ ಮೇಲೆ ಹೋಗ್ತಾ ಇದ್ದರು. ನಾನು 
ಹಿಂದೇನೇ ಇದ್ದೆ. ಕಾಲು ಜಾರಿ ಕೆರೆಗೆ ಬಿದ್ದು ಹೋಗಿದ್ದನ್ನ ಕಣ್ಣಾರೆ 
ನೋಡ್ದೆ'' ಅಂದ ಗುಂಡುರಾಯ. 








ದ 
ಡೆ 
ಡಕ 


MUM 


ಟೆ 


ಮಾ ಖಾ ಸಾಜಾ 


್ರ ಜು 
fe) 
EQS oro os 
ಕವಳಾ 
“ಬೋರ್ಡು ಕಾಣಲ್ವೇನೋ ಕತ್ತೇ' 
“ಬೋರ್ಡು ಮಾರೋದು ಲೇಟಾಗುತ್ತೆ. ನೀವೇ ಏನ್ರ ಕೊಟ್ಟಿಡಿ' 





10 
ಸರುವ ಗೆ. ೧ ಕವಿಕಂಲಲಾವಮು 


ಬೆಂದು ಬೂದಿ ಧೂಳು ನೆಲ 
ಎಲ್ಲಿ ಹಾರಿ ಹೋಯ್ತು ಜಲ 
ಬೇಲಿಯಲ್ಲಿ ಹೀಚುಜಾಲಿ 
ಹಾಕುತಿಹುದು ಜೋಲಿ 
ಕಾಲಿನಲ್ಲಿ ಮೂರು ಸೀಳು 
ಚುಚ್ಚುತಿರುವ ಮುಳ್ಳು 
ಶಾಲೆ ಗುಡಿಯ ಪಕ್ಕದಲ್ಲಿ 
ಮಾರುತಿಹರು ಕಳ್ಳು 

ಜನತೆ ಕನಸಿನಲ್ಲಿ ಕಂಡ 


ಆಶಾಸುಂದರಿಗೆ 

ಕೊಟ್ಟೆ ಏನು ಒಡವೆ? 

ಹಣೆಗೆ ಮೂರು ನಾಮ 

ರಾಮ ರಾಮ ರಾಮ! 
ಮು ಮಪಿ 
ಏಕೆ ಚುನಾವಣೆಗೆ ನಿಂದೆ 
ಆರಿಸಿಯೂ ಬಂದೆ 
ನನ್ನ ಕೈಯಿ ಪೂರ ಶುಭ್ರ 
ಲಷ ಲಷ್ಯವಿಲ್ಲ ನನಗೆ 


ಬೇಕು ಸೇವೆ ಎಂದೆ 

ಬರಿಯ ಎರಡು ನೂರ ನುಂಗಿ 

ಸುಳ್ಳೆನೇಕೆ ಗೆಲಿಸಿದೆ 

ಬಾಯೊ ಹೋರೊ ಮಾತು ನುಂಗಿ 

ಮೋಸದಲ್ಲಿ ನೆಲಸಿದೆ. 
ಮಗೆ ಬಸ್ಸ 
ಬಲದ ಬ್ಯಾಂಡು ಇಲ್ಲಿ 
ಎಡದ ಪುಂಗಿ ಅಲ್ಲಿ ಊದಿ 
ಅನುಮಾನಕೆ ನೀನು ಏಕೆ 
ದಾರಿ ಮಾಡಿ ಕೊಟ್ಟಿ 
ನೀರುಳ್ಳಿ ಆಲುಗಡ್ಡೆ 
ಬೀಡಿ, ಅಡಕೆ ಕಡ್ಡಿಪುಡಿ 
ಮಾರಿ ಮಜಾ ಮಾಡದೆ 
ನಾಡಿನ ಜನನಾದಿಯನ್ನು 
ಕತ್ತರಿಸಿಯೆ ಬಿಟ್ಟಿ! 


17 


ರಾಜಕುಮಾರಿ ಮತ್ತು ತಗಡಿನ ಡಬ್ಬಿ 
— ಥರ್ಬರ್‌ ಕಥೆ 


ಒಂದಾನೊಂದು ಕಾಲದಲ್ಲಿ, ಒಂದಾನೊಂದು ದೇಶದಲ್ಲಿ ಒಬ್ಬಾನೊಬ್ಬ ರಾಜ. 
ಇದ್ದನಂತೆ. ಅವನಿಗೆ ಯಥಾ ಪ್ರಕಾರ ಒಬ್ಬಳೇ ಮಗಳು, ಅಪ್ರತಿಮ ಸುಂದರಿ. ಶಬಾನ 
ಮೂಗು, ಡಿಂಪಲ್‌ ಕಿವಿ, ರೇಖಾ ತುಟಿಗಳು ಇತ್ಯಾದಿ, ಇತ್ಯಾದಿ. ಒಟ್ಟಿನಲ್ಲಿ ಈಗಿನ 
ಕಾಲದಲ್ಲೇನಾದರೂ ಇದ್ದಿದ್ದರೆ, ಅವಳ ಮನೆ ಮುಂದೆ ರಮಾನಂದ ಸಾಗರ್‌ ಗಳೂ, 
ಸಿಪ್ಪಿಗಳೂ ಟೆಂಟ್‌ ಹಾಕಿ, ಕಾದು ಕುಳಿತು ಟ್ರಾಫಿಕ್‌ ಜಾಮ್‌ ಆಗಿ ಫಜೀತಿ ಆಗಿ ಬಿಡೋ 
ಅಷ್ಟು ರೂಪವಶಿ ಅಂತ ಹೇಳಬಹುದು. 


ರಾಜಕುಮಾರಿ ಒಂದು ವರ್ಷದವಳಾದಾಗಿನಿಂದ ಅರಮನೆಗೆ ಬರೋರೆಲ್ಲಾ 
ಅವಳಿಗೆ ಏನಾದರೊಂದು ಪ್ರೆಸಂಟ್‌ ತಂದು ಕೊಡೋದು ವಾಡಿಕೆ. ಅವಳೆ ಆಟದ 
ಕೋಣೆ ಸೂರಜಇ ಮಲ್‌ ಷೋ ರೂಂನೂ ಸಹ ಮೀರಿಸೋ ಹಾಗಿತ್ತು. ಆಟದ 
ಸಾಮಾನುಗಳೆಲ್ಲಾ ಚಿನ್ನ ಬೆಳ್ಳಿ, ವಜ್ರ, ಮುತ್ತುಗಳಿಂದ ಮಾಡಿದ್ದು, ಮರದ ಆಟದ 
ಸಾಮಾನುಗಳನ್ನು ರಾಜಕುಮಾರಿ ನೋಡಿಯೂ ಸಹಾ ಇರಲಿಲ್ಲ. ಒಮ್ಮೆ ಅವಳು ಏಳು 
ವರ್ಷದ ಹುಡುಗಿಯಾಗಿದ್ದಾಗ ತನ್ನ ವಾವೆಯ ಅಣ್ಣನ ಮದುವೆಯಲ್ಲಿ 
ಮದುವಣಗಿತ್ತಿಯ ಮೇಲೆ, ಅರಳಿನ ಬದಲು ಬೊಗಸೆ ಬೊಗಸೆ ಮುತ್ತುಗಳನ್ನೇ 
ಎರಚಿದ್ದಳಂತೆ. 


ರಾಜಕುಮಾರಿಗೆ ಹದಿನೆಂಟು ತುಂಬಿದ ಮೇಲೆ (ಅಲ್ವೇ ಮತ್ತೆ, ಅದಕ್ಕೆ ಮುಂಚೆ 
ಮಾಡಿದ್ರೆ ಜೈಲುವಾಸ ತಾನೆ!) ರಾಜ, ತನ್ನ ಮಗಳಿಗೆ ಸ್ವಯಂವರ ಏರ್ಪಡಿಸಿ, ಅದಕ್ಕೆ 
ಪಕ್ಕದ ಊರುಗಳ ರಾಜಕುಮಾರರಿಗೆಲ್ಲಾ ಆಹ್ವಾನ ಕಳುಹಿಸಿದ. ಆಹ್ವಾನದ ಜೊತೆ 
ಒಂದು ಡಂಗುರ ಬೇರೆ, "" ಯಾವ ರಾಜಕುಮಾರ, ನನ್ನ ಮಗಳಿಗೆ ಅತ್ಯಂತ ಪ್ರಿಯವಾದ 
ಬಹುಮಾನ ತರುತ್ತಾನೋ, ಅವನೇ ನನ್ನ ಮಗಳನ್ನು ವರಿಸುವ ಭಾಗ್ಯಶಾಲಿ.” 


ಮೊಟ್ಟ ಮೊದಲ ರಾಜಕುಮಾರ, ಒಂದು ಬಿಳೀ ಕುದುರೆ ಮೇಲೆ ಠೀವಿಯಿಂದ 
ಸವಾರಿ ಮಾಡುತ್ತಾ ಬಂದು, ರಾಜಕುಮಾರಿಯ ಪದತಲದಲ್ಲಿ ಚಿನ್ನದ ಸೇಬೊಂದನ್ನು 
ಇಟ್ಟ. ಸೇಬು ಚಿನ್ನದ್ದಾದರೂ ನೋಡುಕ್ಕೆ ಒಳ್ಳೇ ಮಾಗಿದ ಕಾಶ್ಮೀರೀ ಸೇಬಿನಂತೆಯೇ 
ಇತ್ತು. ರಾಜಕುಮಾರಿ ಸೇಬನ್ನು ನೋಡಿ ತನ್ನ ಕಡೆ ಕತ್ತು ಕೊಂಕಿಸಿ ಒಂದು ಕ್ಷಣ 
ನೋಡಿದ್ದನ್ನೇ ಶುಭ ಶಕುನವೆಂದು ಭಾವಿಸಿ ರಾಜಕುಮಾರ ಸಂತೋಷದಿಂದ, 
ಸುಖಾಸೀನನಾದ. 


ಎರಡನೆಯ. ರಾಜಕುಮಾರ, ಐರಾವತದಂತಹ ಆನೆಯ ಮೇಲೆ 
ಶ್ರೀಮದ್ಗಾಂಭೀರ್ಯದಿಂದ ಬಂದು, ಒಂದು ಸಾವಿರ ವಜ್ರಗಳನ್ನು ಕೂರಿಸಿ ಕುಸುರಿ 
ಕೆಲಸ ಮಾಡಿದ ಕೋಗಿಲೆಯೊಂದನ್ನು ರಾಜಕುಮಾರಿಗೆ ನೀಡಿದ. ವಜ್ರಗಳ ಪ್ರಭೆ 
ರಾಜಕುಮಾರಿಯ ಕಣ್ಣುಗಳನ್ನು ಕೋರೈಸಿತು. 


18 
ಕರಿಯ ಕುದುರೆಯ ಮೇಲೆ ಬಂದ ಮೂರನೆಯ ರಾಜಕುಮಾರ ಮುತ್ತು 
ರತ್ನಗಳನ್ನು ಚಿತ್ತಾರವಾಗಿ ಕೂಡಿಸಿದ ಬೆಳ್ಳಿಯ ಒಡವೆ ಪೆಟ್ಟಿಗೆಯೊಂದನ್ನು 
ರಾಜಕುಮಾರಿಗೆ ಬಹುಮಾನವಾಗಿ ಕೊಟ್ಟ. ಒಡವೆ ಪೆಟ್ಟಿಗೆಯ ಬೆಲೆ ಒಂದು ಲಕ್ಷ 
ವರಾಹಗಳಾದರೂ ಆಗಬಹುದೆಂದು ಆಸ್ಥಾನದ ಅರ್ಥ ಸಚಿವರು ಹೇಳಿದ್ದು 
ರಾಜಕುಮಾರಿಗೆ ಕೇಳಿಸಿತಂತೆ. 


ಕೊನೆಯದಾಗಿ ನಾಲ್ಕನೆಯ ರಾಜಕುಮಾರ ಬಂದ, ಸ್ವಯಂವರಕ್ಕೆ ಬಂದ 
ರಾಜಕುಮಾರರಲ್ಲಿ ನಿಸ್ಸಂದೇಹವಾಗಿ ಇವನೇ ಅತ್ಯಂತ ಸ್ಪುರದ್ರೂಪಿ ಆದರೆ ವಿಧಿ 
ವಿಲಾಸ. ಈತ ತೀರಾ ಬಡ ರಾಜಕುಮಾರ. ಅವನ ತಂದೆ, ತನ್ನ ಮಂತ್ರಿಯ ಮಾತನ್ನು 
ಕೇಳಿ ಸ್ವೇದನಾಪುರದಿಂದ ತುಪಾಕಿಗಳನ್ನು ಎದ್ವಾ ತದ್ವಾ ಕೊಂಡಾಗಿನಿಂದ, ರಾಜ 
ಬೊಕ್ಕಸವೆಲ್ಲಾ ಬರಿದಾಗಿತ್ತು. ಈ ಕಾರಣದಿಂದಾಗಿ, ನಮ್ಮ ರಾಜಕುವರನಿಗೆ, 
ಬಹುಮಾನ ತರಲು ಯಾವ ಬೆಲೆ ಬಾಳುವ ವಸ್ತುವೂ ಸಿಗದೇ, ಒಂದು ತಗಡಿನ 
ಡಬ್ಬಿಯನ್ನೇ ಬಹುಮಾನವಾಗಿ ತಂದು ಕೊಟ್ಟ. ಅವನ ಕಣ್ಣುಗಳಲ್ಲಿ ಉಕ್ಕುತ್ತಿದ್ದ ಪ್ರೀತಿ 
ರಾಜಕುಮಾರಿಗೆ ಸ್ಪಷ್ಟವಾಗಿ ಕಾಣಿಸಿತು. 


ಸ್ವಯಂವರಕ್ಕೆ ಎಲ್ಲಾ ಸಿದ್ಧತೆಗಳೂ ಮುಗಿದ ನಂತರ ರಾಜಕುಮಾರಿಯ ತಂದೆ, 
ಮಗಳನ್ನುದ್ದೇಶಿಸಿ. 


""ಈ ನಾಲ್ಕು ಬಹುಮಾನಗಳಲ್ಲಿ ನಿನಗೆ ಅತ್ಯಂತ ಪ್ರಿಯವಾದ ವಸ್ತುವನ್ನ ಆರಿಸು, 
ಅದನ್ನು ನಿನಗೆ ಕೊಟ್ಟ ರಾಜಕುಮಾರನನ್ನು ವರಿಸು'' ಅಂತ ಪ್ರಾಸಬದ್ಧವಾಗಿ 
ಆಜ್ಞಾಪಿಸಿದ. 


ರಾಜಕುಮಾರಿ ಮುಗುಳ್ನಕ್ಕು, ಬಹುಮಾನಗಳನ್ನು ಸಾಲಾಗಿ ಜೋಡಿಸಿಟ್ಟಿದ್ದ 
ಮೇಜಿನ ಬಳಿ ಹೋಗಿ, ಮೂರನೆಯ ರಾಜಕುಮಾರ ಕೊಟ್ಟಿದ್ದ ಬೆಳ್ಳಿಯ ಒಡವೆ 
ಪೆಟ್ಟಿಗೆಯನ್ನು ಆರಿಸಿ, ಆವನ ಕೊರಳಿಗೇ ಮಾಲೆಯನ್ನು ಹಾಕಿದಳು. ಅನಂತರ 
ವಿವರಣಿ ನೀಡುವ ಉದ್ದೇಶದಿಂದ ತಂದೆಗೆ ಹೀಗೆಂದಳು, "" ಅಪ್ಪಾ, ಇಂದು ಸಂಜೆ 
ರಿಸೆಪ್ಸನ್‌ ನಲ್ಲಿ ಅನೇಕ ದೇಶಗಳ ರಾಜರು ಅತಿ ಅಮೂಲ್ಯವಾದ ಬಹುಮಾನಗಳನ್ನು 
ಕೊಟ್ಟೇ ಕೊಡ್ತಾರೆ. ಅದನ್ನೆಲ್ಲಾ ಒಪ್ಪವಾಗಿ ಇಡೋದಕ್ಕೆ ಈ ಮುತ್ತುಗಳನ್ನು ಕೂರಿಸಿದ 
ಸುಂದರವಾದ ಬೆಳ್ಳಿ ಪೆಟ್ಟಿಗೆ ತೀರಾ ಸೂಕ್ತವಾಗಿದೆ. ಅದಕ್ಕೇ ನಾನು ಮೂರನೆಯ 
ರಾಜಕುಮಾರನನ್ನೇ ವರಿಸಿದೆ.'' 


ನೀತಿ: ರಾಜಕುಮಾರಿ ನಾಲ್ಕನೆಯ ರಾಜಕುಮಾರನನ್ನೇ ವರಿಸುತ್ತಾಳೆ ಅಂತ 
ಊಹಿಸಿದವರೆಲ್ಲಾ, 
“ಮುತ್ತು ರತ್ನಗಳ ಬೆಳ್ಳಿ ಪೆಟ್ಟಿಗೆಗಿಂತ, ನನಗೆ ತಗಡಿನ ಡಬ್ಬಿಯೇ ಇಷ್ಟ'' ಅಂತ ನೂರು 
ಬಾರಿ ಬರೆಯಿರಿ. 


19 
ನವ್ಯ ನೀತಿಯ ಕಥೆ 
— ಧಾ.ಶಿ. ಹೇಳಿದ್ದು 


ಒಂದೂರಿನ ಹತ್ತಿರ ಒಂದು ನರಿ ಇತ್ತಂತೆ. ದ್ರಾಕ್ಷಿತೋಟಕ್ಕೆ ಹೋಯ್ತಂತೆ. ಮುಳೆ 
ಬಿದ್ದಿಶ್ತಿಲ್ಲ. ಗೊಂಚಲುಗಳೆಲ್ಲಾ ಬಿಳಿಚಿಕೊಂಡಿದ್ದವು. ಹುಳಿಯಾಗಿರಬಹುದು ಅಂತ 
ಅಂದುಕೊಂಡಿತಂತೆ. ಪರೀಕ್ಷೆಮಾಡಿ ನೋಡೇ ಬಿಡೋಣ ಅಂತ್ಯ ಬೊಂಬಿನ 
ಊರುಕಂಬಾನ ಒದೀತಂತೆ. ನಾಲ್ಕು ದ್ರಾಕ್ಷಿ ಹಣ್ಣುಗಳು ಕೆಳಕ್ಕೆ ಬಿದ್ದುವಂತೆ. ಒಂದು 
ಹಣ್ಣನ್ನು ಬಾಯಿಗೆ ಹಾಕಿಕೊಂಡಾಗ ಹಲ್ಲೆಲ್ಲಾ ರುಎಂ ಅಂತಂತೆ. ದ್ರಾಕ್ಷಿ "“ಹುಳಿ'' ಅಂತ 
ಹೊರಟು ಹೋಗ್ತಾ ತ್ರಂತ. ದಾರೀಲಿ ಈಸಪ್ಪ ಸಿಕ್ಕಿದನಂತೆ. ನರಿ ಹೇಳ್ತಂತೆ ""ಈಸಪ್ಪ! 
ದ್ರಾಕ್ಷಿ ತೋಟದಲ್ಲಿ ಬಲು ಹುಳಿ ದ್ರಾಕ್ಷಿ, ಇನ್ನೂ ಮಾಗಿಲ್ಲ' ಅಂತ. ಈಸಪ್ಪ ನಕ್ಕನಂತೆ. 
“" ನರಿಯಣ್ಣಾ! ನಿನಗೆ ದ್ರಾಕ್ಷಿ ಗೊಂಚಲು ಎಟಕಲಿಲ್ಲ ಅಂತ ಹಣ್ಣು ಹುಳಿ 
ಅಂಶೀಯಲ್ಲಾ ಒಂದು ಕಥೆ ಬರೀಶೀನಿ'' ಎಂದನಂತೆ. ಮುಂದೆ ನಡೆದನಂತೆ. ದ್ರಾಕ್ಷಿ 
ತೋಟಕ್ಕೆ ಹೋಗಿ ಎರಡು ಗೊಂಚಲು ಹಣ್ಣು ಕಿತ್ತುತಿಂದನಂತೆ. ಏನೋ ಸ್ವಲ್ಪ 
ಹುಳಿಯಾಗಿದೆ, ಆದರೆ ನರಿ ಹೇಳಿದ ಹಾಗಲ್ಲ ಅಂತ ಅಂದು ಕೊಂಡನಂತೆ. 


ಮನೆಗೆ ಬಂದ. ಗಂಟಲು ಕಟ್ಟಿಕೊಂಡಿತು. ಮಾರನೆದಿನ ನ್ಯೂಮೋನಿಯಾ ಅಂ 
ಹಳೇ ಕಾಯಿಲೆ ಬಂತು. ಹಿಂದೇನೇ ವೈದ್ಯರೂ ಬಂದರು. ಹರೋ ಹರ ಅಂದ. 
ಪತ್ರಿಕೆಯಲ್ಲಿ ಈ ಸುದ್ದಿ ಓದಿದಾಗ ನರಿ ಹೇಳ್ತಂತೆ "“ನೀತಿ ಹೇಳುಕ್ಕೆ ನರಿ ಇದ್ದರೂ, ನೀತಿ 
ಕೇಳೋ ನರ ಇರಬೇಕಲ್ಲಾ '” ಅಂತ. 


ರಾಮು... ಮೂರು ದಿನ ಆಯಿತು. ಇನ್ನಕ್ಷನ್‌ ತೊಗೊಂಡು, 
ಇನ್ನೂ ತೋಳನ್ನು ಹಿಸುಕುತ್ತಾ ಇದೀಯಲ್ಲೋ! ಏನು ಗಂಡಸೋ! 


ೇಮು..."" ಇನ್ದಕ್ಷನ್‌ ನೋವೇನೂ ಇಲ್ಲ ಕಣೋ! ಆದರೆ ಆ 
ದಾದಿ ತೋಳು ಹಿಡಿದಿದ್ದಳು ನೋಡು, ಗೋರಿಲ್ಲಾ ಹಿಡಿತ ಹಾಕಿ 
ಅದರ ನೋವು ಇನ್ನೂ ಹೋಗಿಲ್ಲ!'' 





ಥರ್ಬರ್‌ ಪ್ರಪಂಚ 


ಗ 
G 
ಸ 
R 
ಯ, 
pe 
13 
1 
pe 
"೯ 
ಗ 
B 
Xe 
G 
ps 
ಗ 
ಷ್ಟ 
1 
ಣಿ 


ಲಾಗಿದೆ. 


“ಮುಂದೆ ಕೂತಿರೋರೆಲ್ಲಾ ನಿಮಗೆ ಮೊಲದ ಥರಾ ಕಾಣಿಸ್ತಾರೆ ಅಂತ 


ಹೇಳಿದ್ರಲ್ಲಾ, ಆ ಮಾತನ್ನ ಸ್ವಲ್ಪ ವಿವರವಾಗಿ ಹೇಳ್ತೀರಾ?” 





| 
B 
ಟ್ರ 
6) 
2 
HB 
೨ 
ಛು 
೨8 





೧೫ 
ತ 
1) 
7 
ಠಿ 
3 
೭ 
ks 
2 
“ 
ಹ 
ಎ೭ 
6) 
ಕ್ಕೆ 
B 
೨ 
5ರ 
Ye 
ಕ) 
1 
ತ್ತ 
Ye 
% 
2 
ಸಾ 
ಡ್‌ 
6 
“Ye 
ಈ 





ಶೊರವಂಜಿಯುಂದ 22 
೧. ;ಮಂಗಿಲು ಹಳ್ಳಿಯ ಕಥಕ್‌ 





— ಅ.ರಾ.ಸೇ. 





ಮೊದಲು, ನಮ್ಮಮೇಳಗೀತೆಯನ್ನು ಓದಿ ಸಾಧ್ಯವಾದರೆ 
ಬಾಯಿಪಾಠ ಮಾಡಿ ಗಾನಮಂ ಪಾಡಿರಿ. 


(3 


5ನರುುಣರೆನಲು ರುಪಾಯಿ, 

ಮನವಿದು, 

ಠಣ ಪುಣ ಠಣ ಪುಣರೆಂದು ಕುಣಿಯೆ 
ರೂಪಾಯಿಯೆ ಅಧಿಪತಿ 

ಹಣ ಹಣ ಹಣ ಹಣ ಹಣ ಹಣ 

ಹಣಕೀ ಮನುಜ ಸಿಪಾಯಿ. 

ರುಣ ರೂಣರೆನಲು ರುಪಾಯಿ 

ನೀಲಗಗನದಲಿ ಹದ್ದು ಹಾರುವುದು ಗರಿಗೆದರುತ ಮೇಲೆ 
ಭೂತಲದಲಿ ಹೆಣವೆದ್ದು ಕುಣಿಯುವುದು 

ಹಣದ ಸದ್ದು ತೇಲೆ 

ರುಣ ರುಣ ರುಣ ರುಣ ಹಣವು ಕುಣಿಯದಿರೆ 
ಕೊನೆಗೊಳ್ಳುವುದು ಕತೆ 

ಭಣ ಭಣವಾಗದೆ ಇರಲಿ ಬಾಳು ಹಣ 

ಪರಿಹರಿಸಲಿ ನಿಮ್ಮೆಲ್ಲ ವ್ಯಥೆ 

ರುಣ ರುಣ ರುಣ ರೂಪಾಯಿಯ ಸದ್ದಿಗೆ 
ಕುಣಿವೆನು ನಾನು ಸಿಪಾಯಿ 

ರುಣ ರೂಣರೆನಲು ರುಪಾಯಿ. 


ಇದೀಗ ಮುಗಿಲಹಳ್ಳಿಯ ಕಥಕ್‌ ಗೀತೆ. ಸರಳ ಸುಂದರವಾದ ಕಲೆ ನಮ್ಮದು. 
ಠಾಕುರದಾ, * ಶಂಭು ಮಹರಾಜ್‌, ಗೋಪೀಕೃಷ್ಣ ಬ್ರಿಜಮೋಹನರ ಭವ್ಯ 
ಸಂಪ್ರದಾಯದ ಹೆಮ್ಮೆ ನಮಗಿಲ್ಲ. ಬೋಲ್‌, ತುಕಡಾ, ರಾಧಾಕೃಷ್ಣ, ಶಿವತಾಂಡವಗಳು 
ನಮ್ಮಿಂದ ದೂರ. ಜನತೆಯ ಕಲೆ ನಮ್ಮದು. ಔತ್ತರೇಯ ದಾಕ್ಷಿಣಾತ್ಯ ರಾಗ ತಾಳಗಳ 
ಜಂಜಡ ನಮಗೆ ದೂರ. ಭಕ್ತಿ, ಭಾವ, ಅಭಿನಯಗಳು ಇಲ್ಲ. ಕತೆಯನ್ನು ಹೇಳಿ ನಾವು 
ಕುಣಿಯುವುದಿಲ್ಲ. ನಾವು ಕುಣಿದುದೇ ಒಂದು ಕತೆಯಾಗಿದೆ. ಕಿರೀಟ, ಉತ್ತರೀಯ, 
ಗೆಜ್ಜೆ, ತಬಲಗಳೇಕೆ? ಗಂಡಸರು ಹೆಂಗಸರು ಇಬ್ಬರ ಸಹಕಾರದಿಂದ ಯಾವುದೋ 


23 
ಥೇಟರಿನಲ್ಲಿ ಕಂಡವರ ದುಡ್ಡು ಕಸಿಯುವ ಮ್ಯಾನೇಜರುಗಳ ಕಾಟವೇಕೆ? ಬೇಡ. 
ನಿಸ್ವಾರ್ಥ ಸಂಪ್ರದಾಯ ನಮ್ಮದು. ಏಕಮೇವಾ ದ್ವಿತೀಯವಾದುದು. 


ಇಂತಹ ಸಂಪ್ರದಾಯಾಚಾರ್ಯನಾದ, ಚಂಡ ಪ್ರಚಂಡ ನೃತ್ಯಮಾರ್ತಾಂಡನಾದ, 
ನನ್ನ ಭಾವಚಿತ್ರ, ಬಿರುದು ಬಾವಲಿ ಜೀವನಚರಿತ್ರೆಗಳು ಯಾವ ಪೇಪರಿನಲ್ಲೂ 
ಬಂದಿಲ್ಲವಲ್ಲ! ಏಕೆ? ಎಂದು ನೀವು ಚಿಂತಿಸಬಹುದು. ಕಳವಳಕ್ಕೆ ಕಾರಣವಿಲ್ಲ. ಏಕೆಂದರೆ 
ಆದ್ಯರ ಅವಸ್ಥೆ ಯಾವಾಗಲೂ ಇದೇ. 


ಭರತನನ್ನೇ ತೆಗೆದುಕೊಳ್ಳಿ. ಭರತನಾಟ್ಯದ ಅದಿಪುರುಷನಾದ ಭರತ ಮುನಿಯು, 
ಒಂದು ದಿನ ಇದ್ದಕ್ಕಿದ್ದ ಹಾಗೆಯೇ ಗಗನಕ್ಕೆ ಹಾರಿ, ಭೂಮಿಗಿಳಿದು ಕೈ ಕಾಲುಗಳನ್ನು 
ಚಿತ್ರ ವಿಚಿತ್ರವಾಗಿ ವಕ್ರಂಬಕ್ರವಾಗಿ ತಿರುಗಿಸಿದಾಗ, ಅವನ ನೆಟ್ಟು ಗಣ್ಣನ್ನು ನೋಡಿ, ಜನ 
ಇವನಿಗೆ ಕೇಡುಗಾಲ ಬಂತು ಎಂದು ನಿರ್ಧರಿಸಿದರು. ನನಗೂ ಹಾಗೇ ಆಗಿದೆ ಎಂದು 
ನನ್ನ ಮಿತ್ರರು ನಿರ್ಧರಿಸಿದಾರೆ. 


ಆದರಿಂದ ಭರತ ಲೋಕವಿಖ್ಯಾತನಾಗಿದ್ದಾನೆ. ಅವನ ನಾಟ್ಯದ ರಾಣಿಯರು 
ಹದಿನೈದು ದಿನಕ್ಕೊಬ್ಬರಂತೆ ಹುಟ್ಟಿಕೊಳ್ಳುತ್ತಾರೆ. 


ನೀವು ಎಂಟಾಣೆ ಕೊಟ್ಟರೆ ಸಾಕು ಈ ನಾಟ್ಯರಾಣಿಯರು ನಿಮಗೆ ಇಷ್ಟಬಂದ ಭಂಗಿಗೆ 

೦ಗಾಂಗಗಳನ್ನು ತಿರುಗಿಸುತ್ತಾರೆ. ಆದರೆ ಭರತನಿಗೆ ಹುಚ್ಚು ಹಿಡಿದಿದೆ ಎಂದು ಅವನ 

ಕಾಲದವರು ನಿರ್ಧರಿಸಿದ್ದರು. ಹಾಗೇ ನನಗೂ ಆಗಿದೆ ಎಂದೆನ್ನುತ್ತಿದಾರೆ. ಕಾಲ 
ಕಳೆಯಲಿ ತಡೀರಿ. ಆಗ ನನ್ನ ಸಂಪ್ರದಾಯಕ್ಕೂ ರಾಣಿಯರು ಉದಿಸುತ್ತಾರೆ. 


ಆದರೆ ನಾನಿರುವತನಕ ನಮ್ಮ ಸಂಪ್ರದಾಯದಲ್ಲಿ ಸ್ತ್ರೀಯರ ಪ್ರವೇಶ ಆಗಲಾರದು. 
ನಮ್ಮ ನರ್ತನಗಳಲ್ಲಿ ಸ್ತ್ರೀಯರು ಭಾಗವಹಿಸುವಂತಿಲ್ಲ. ಯಕ್ಷಗಾನಕ್ಕಿಂತ ನಮ್ಮದು 
ಒಂದು ಹೆಜ್ಜೆ ಮುಂದೆ. ಎಂದರೆ ನಾನು ಸ್ತ್ರೀದ್ವೇಷಿ ಎಂದು ಭಾವಿಸಬಾರದು. ನಮ್ಮ 
ಪ್ರದರ್ಶನಗಳಲ್ಲಿ ನರ್ತಕಿಯರ ನರ್ತನವಿಲ್ಲದಿದ್ದರೂ, ನರ್ತಕರ ಹೃದಯರಂಗಗಳಲ್ಲಿ 
ಅವರು ನರ್ತಿಸಲು ಯಾರ ಅಡ್ಡಿಯೂ ಇಲ್ಲ. 


ನಮ್ಮ ಮೂರು ಸುಪ್ರಸಿದ್ಧ ನೃತ್ಯಗಳನ್ನು ವರ್ಣಿಸುತ್ತೇನೆ. 


ಮೊದಲನೆಯದು " ಬೀದಿಯ ಕಾಮಂಣ' ಎಂಬ ನಾಮಧೇಯದಿಂದ 
ಪ್ರಸಿದ್ಧವಾಗಿದೆ. ಇದು ಬ್ಯಾಲೆಟ್‌ ನೃತ್ಯವನ್ನು ಹೋಲುತ್ತಿದ್ದರೂ, ಮುಗಿಲುಹಳ್ಳಿಯ 
ಅಂತಸ್ಸತ್ವದಿಂದ ಪಾಶ್ಚಾತ್ಯನೃತ್ಯಗಳನ್ನು ಧಿಕ್ಕರಿಸುತ್ತಿದೆ. ಇದರ ಕಥೆ ಇಂತಿದೆ. 


24 

ಮುಗಿಲುಹಳ್ಳಿಯಲ್ಲಿ ಒಂದು ಕಾನ್ವೆಂಟ್‌ ಸ್ಕೂಲ್‌ ಇದೆ. ವಾಯು, ಸೂರ್ಯ, 
ಚಂದ್ರರೂ ಯಾರನ್ನು ನೋಡುವುದಿಲ್ಲವೋ ಅಂತಹ ಸುರಸುಂದರಿಯರಾದ 
ತರುಣಿಯರು ಅಲ್ಲಿಗೆ ಹೋಗುತ್ತಾರೆ. ಅವರನ್ನು ಶಾಲೆಗೆ ಕರೆದೊಯ್ಯಲು ಒಂದು 
ಗಾಡಿಯಿದೆ. ಆದರೆ ಮೊನ್ನೆ ಆ ಗಾಡಿ ಓಡಾಡುತ್ತಿರಲಿಲ್ಲ. ಕಾರಣವಿಷ್ಟೇ ಕಾನ್ವೆಂಟ್‌ 
ಶಾಲೆಯ ಕಟ್ಟಡದ ಮೇಲೆ ಒಂದು ಲಿಖಿತವಿದೆ. "ಅರ್ಚ ಶಿಷ್ಯ ತೋಮಾಸರೇ! 
ನಮಗಾಗಿ ಬೇಡಿಕೊಳ್ಳಿ' ಈ ಗಾಡಿ ಹೊಡೆಯುವ ನೌಕರ ಲಿಂಗಣ್ಣನು, ಮೊನ್ನೆ ದಿವಸ 
ಗ್ರಹಚಾರ ಕಡಮೆಯಾಗಿಯೋ, ವಕ್ರಿಸಿಯೋ, ಶಾಲೆಯ ಮುಂದೆ ಕುಳಿತುಕೊಂಡು " 
ಇಂಗಳಹಾಳು ಮಹಂತೇಶ! ನೀನೇ ಕಾಪಾಡೋ!' ಎನ್ನಬೇಕೆ? ಅದೂ 
ಪಕ್ಕದಲ್ಲಿದ್ದವರಿಗೆ ಕೇಳಿಸುವಂತೆ. ಪಕ್ಕದಲ್ಲಿ ನಿಂತಿದ್ದ ಫಾದರ್‌ ರವರು ಆ ಕ್ಷಣವೇ 
ಅವನಿಗೆ ಅಲ್ಪಿಮೇಟಿಂ ಕೊಟ್ಟರಂತೆ. ಕೊಟ್ಟರೋ, ಬಿಟ್ಟರೋ ಗೊತ್ತಿಲ್ಲ. ಅಂತೂ 
ಲಿಂಗಣ್ಣ ಗಾಡಿ ಹೊಡೆದುಕೊಂಡು ಮನೆಗೆ ಹೋಗಿಬಿಟ್ಟ. ಶಾಲೆ ಮುಗಿಯಿತು. 
ಸುರಸುಂದರಿಯರಿಗೆ ಗಾಡಿ ಇರಲಿಲ್ಲ. ಕುಸುಮ ಕೋಮಲೆಯರಾದ ಅವರು, 
ಮುಗಿಲುಹಳ್ಳಿಯ ಜರಡಿ ರಸ್ತೆಗಳಲ್ಲಿ ನಡೆದುಹೋಗುವುದೆಂತು? ಆಗ ಅವರನ್ನು 
ಮನೆಗೆ ಕರೆದೊಯ್ಯಲು ಶಾಲೆಯವರು ತೆರೆದ ಗಾಡಿಯನ್ನು ಒದಗಿಸಿದರು. 
ಮುಗಿಲುಹಳ್ಳಿಯ ಲಾವಣ್ಯ ಸಾಗರವನ್ನು ಹೊತ್ತ ಆ ಗಾಡಿ ರಸ್ತೆಗೆ ಬಂತು. 


ಮುಗಿಲುಹಳ್ಳಿಯಲ್ಲಿ ಈಗ ಎಲೆರ್ಕ್ಟ ನಡೆಯುತ್ತಿದೆ. ಕ್ರಾಂತಿಕಾರಿ ಕ್ಯಾಪಿಟಲಿಸ್ಟ್‌ 
ಪಂಗಡದ ಉಮೇದುವಾರನ ಘೋಷಣಾ ಪತ್ರ ಆ ಗಾಡಿಯ ನೊಗಕ್ಕೆ 
ಅಂಟಿಕೊಂಡಿತ್ತು ಸರಿ! ಅದನ್ನು ನೋಡಿದ ಪಕ್ಷದವರು (ತಿಥಿಯವರು?) ಈ ಗಾಡಿಯ 

೦ಬಲ ನಮಗಿದೆ! ನಮಗೇ ಓಟು ಕೊಡಿ! ಎಂದು ಗಾಡಿಯ ಬೆನ್ನು ಹತ್ತಿ 
ಜಯಘೋಷ ಮಾಡಿದರು. ಈ ಭವ್ಯದೃಶ್ಯವನ್ನು ನೋಡಲು ಸಮಸ್ತ ರಾಜಕೀಯ, 
ಸಾಮಾಜಿಕ, ಐಶಿಹಾಸಿಕ ಭೌತಿಕ, ರಾಸಾಯನಿಕ, ಸಾಂಸ್ಕೃತಿಕ, ಆರ್ಥಿಕ ಪಕ್ಸಗಳೂ 
ಮುನ್ನುಗ್ಗಿದವು. ಬೀದಿಯ ಕತ್ತೆಗಳೂ, ಆಕಾಶದ ಗಂಡಭೇರುಂಡಗಳೂ ಜೈ ಎಂದವು. 
ಜಯಘೋಷ ಮಸಗಿತು. ವಿದ್ಯಾರ್ಥಿಗಳು ಆವೇಗವನ್ನು ತಡೆಯಲಸಮರ್ಥರಾಗಿ 
ಮೂರ್ಛೆಗೆ ಸಂದರು. ಈ ಸಾಮೂಹಿಕ ನೃತ್ಯದ ದೃಶ್ಯ ನಮ್ಮ ಸಂಪ್ರದಾಯದ ಒಂದು 
ಮೈಲಿಗಲ್ಲು. 


ಎರಡನೆಯದು " ಹೈನೂನ್‌ ನೃತ್ಯ'. ಇದು ಏಕಪಾತ್ರ ನೃತ್ಯ ಅಂದರೆ 5010 
dance. ನನ್ನ ಆಪ್ತಶಿಷ್ಯ ಹಾಗೂ ಮಿತ್ರನೇ ನರ್ತಕ. ದೇಶ ಮುಗಿಲಹಳ್ಳಿ ಕಾಲ 
ಭಾನುವಾರ ಹತ್ತೂವರೆಯ ಮೇಲೆ ಹನ್ನೊಂದರ ಒಳಗೆ. 


ಭಾನುವಾರ ಬೆಳಿಗ್ಗೆ ಹತ್ತುಗಂಟೆಗೆ ಏಳುತ್ತಾನೆ ಇವ. ಹತ್ತೂವರೆ ಗಂಟೆಗೆ 
ಐದುನಿವಿಷ ಕಡಿಮೆಯಾಗಿರುವ ಹಾಗಾಬಾಗ ತಾನಿನ್ನೂ ಷೇವ್‌ ಮಾಡಿಕೊಂಡಿಲ್ಲ 


25 

ಎಂಬುದು ನೆನಪಾಗುತ್ತದೆ. ಹತ್ತೂಮೂವತ್ತಕ್ಕೆ ಇನ್ಕಂಟ್ಯಾಕ್ಸ್‌ ವಕೀಲರ ಮನೆಗೆ 
ಹೋಗಬೇಕಾಗಿರುತ್ತದೆ. ಹತ್ತೂಮೂವತ್ತೈದಕ್ಕೆ ವಿಜಯಕೆಫೆಯ ಅಟ್ಟದಮೇಲೆ 
ದೋಸೆ ಸೇವಾಕಾರ್ಯಕ್ರಮ ಫಿಕ್ಸ್‌ ಆಗಿರುತ್ತದೆ. ಹತ್ತೂನಲವತ್ತಕ್ಕೆ ಡಾಕ್ಟರ 
ದವಾಖಾನೆಗೆ ಹೋಗಿ ಅಜ್ಜಿಗೆ ಔಷಧ ತರಬೇಕು. ಹತ್ತೂನಲವತ್ತೆರಡಕ್ಕೆ ಬೆಂಗಳೂರಿಗೆ 
ಹೊರಡುವ ಬಸ್ಸಿನಬಳಿ ಸ್ನೇಹಿತನಿಗೆ ಸೆಂಡಾಫ್‌ ಕೊಡಲು ಹೋಗಬೇಕು ಬಕ್ಕೇಶ್ವರನ 
ಆಣೆಗೂ ಬರುತ್ತೇನೆ ಎಂದು ಮೊದಲೇ ಮಾತು ಕೊಟ್ಟಾಗಿದೆ. ಹತ್ತೂಐವತ್ತೆರಡಕ್ಕೆ 
ಇವನ. ಧೋಬಿ ಬಟ್ಟಿಕೊಡುತ್ತೇನೆ ಎಂದು ಹೇಳಿರುತ್ತಾನೆ. ಹತ್ತೂಐವತ್ರೈದಕ್ಕೆ ಆಫೀಸಿನ 
ಬಳಿ ಬರದಿದ್ದರೆ ಯರಗುಂಟಿಗೆ ಕಳಿಸುತ್ತೇನೆ ಎಂದು ಸಾಹೇಬರು ಅವನಿಗೆ ಹಿಂದಿನದಿನ 
ಹೇಳಿದ್ದರು. ಛೇ! ಮರೆತೇ ಹೋಗಿತ್ತು ಅವನಿಗೆ ಭೂಮ್ಯಾಕಾಶಗಳು ಕಡಿದುಕೊಂಡು 
ಬೀಳಲಿ, ಹೃಡ್ರೊಜನ ಬಾಂಬು ಸಿಡಿಯಲಿ, ನಾಳೆ ಭಾನುವಾರ ನಿನ್ನನ್ನು ಸಿನಿಮಾಕ್ಕೆ 
ಕರೆದುಕೊಂಡು ಹೋಗೇ ಹೋಗುತ್ತೇನೆ ಹತ್ತೂಮುಕ್ಕಾಲು ಗಂಟೆಗೆ ಸಿದ್ದಳಾಗಿರು 
ಅಂತ ತನ್ನ ಹಾಲೀ ಮನಃಪ್ರಿಯೆ ಹಾಗೂ ಭಾವೀ ಅರ್ಧಾಂಗಿಗೆ ಅವನು ಕಳೆದ ಏಳು 
ದಿನಗಳಿಂದಲೂ ಹೇಳುತ್ತಾ ಬಂದಿದಾನೆ. ಮಾಡುವುದೇನು? 


"ಪಾಯಲಬಾಜೇ' ಯೊಳಗೆ ಒಂದು ಬೋಲ್‌ ಬರುತ್ತಲ್ಲ 


ತರನನ ನನನನ ನನನನ ಕಿಟಕಿಟ 
ದೇಖ ಮುರಲಿಯಾ ಬಾಜೇ 


ಹಾಗೆ ಇವನು ವರ್ಶಿಸುತ್ತಾನೆ, ನರ್ತ್ಶಿಸುತ್ತಾನೆ. 

ಕೊನೆಯದಾಗಿ ಈ ಕಥಕ್‌ ಸಂಪ್ರಾದಾಯದ ಮಾರ್ತಾಂಡನಾದ ನನ್ನ ವಿಶೇಷ ನೃತ್ಯದ 
ಕಥೆಯನ್ನು ಕೇಳಿರಿ. ನನ್ನ ಜೀವನವೇ ಒಂದು ನರ್ತನ. ನಮ್ಮ ಲಂಡೂ ಬುಡನ್‌ ಮತ್ತು 
ಬಿಲ್ಲಿ ಬುಡನ್‌ ಭಾಯಿಗಳು ನನ್ನ ದಿನಚರಿಯನ್ನು ಹೀಗೆ ವರ್ಣಿಸುತ್ತಾರೆ. 


ಸುಭಾಕು ಉರ್‌ ಕು, ಮೂಹ್‌ ಧೋಕು, ನಾಷ್ಟ ಕರ್ಕು, ಸಿಗರೇಟ್‌ ಪೀಕು, 
ದುಕಾನ್ಕು ಜಾಕು, ಕಾಂ ಕರ್ಕು, ವಾಪಸ್‌ ಜಾಕು, ಖಾನ ಖಾಕು, ಜರ ಸೋಕು, 
ಉಡ್ಕು, ವಾಪಸ್‌ ದುಕಾನ್ಯು ಆಕು, ಟಪ್ಪಾಲ್‌ ಲಿಖ್ಕು, ಛೆಬ್ಬಜೇಕು ಟಪಾಲ್‌ ದಾಲ್ಕು, 
ಕಾಫಿ ಪೀಕು, ಇದರ್‌ ಉಧರ್‌ ಘೂಂಕು, ಔರ್‌ ಫರ್ಕು ಜಾಕು, ಖಾನ ಖಾಕು, ಸೋಕ್ಕು 


ಇದು ದಿನವಹಿಯ ನರ್ತನವಾಯ್ತು. ಶನಿವಾರ ಸಂಜೆ ಆರು ಗಂಟೆಯ ಸುಮಾರಿಗೆ 
ನನ್ನ ವಿಶೇಷ ನರ್ತನ ಕಾರ್ಯಕ್ರಮವಿರುತ್ತದೆ. 


26 
ಶನಿವಾರ ನಮ್ಮ ಬಜಾರಿಗೆ ರಜ. ನಮ್ಮ ಅಂಗಡಿಯ ಇತರರಿಗೂ ರಜ, ಆದರೆ 
ಟಿಪಾಲುರಾಯನಾದ ನನಗೆ ಆ ದಿನ ಸಹ, ಆ ದಿನ, ನಾನು ನಮ್ಮ ಅಂಗದಿಯ 
ಮತ್ಕಾನೇಜರ್‌ ಕರೆಸ್ಟಾಂದೆಂಟ್‌ ಹಾಗೂ ಆಫೀಸ್‌ ಬಾಯ್‌. ವಾಚ್‌ ಮನ್‌ ಕೂಡ 
ಆಗಿರುತ್ತೇನೆ, ಸ್ಹಯಂ ರಾಜಾ ಸ್ವಯಂ ಮಂತ್ರೀ ಸ್ವಯಂ ತಳವಾರ ಮೇವಚ ಬಾಬ್ತು. 


ಬೆಳಗಿನಿಂದಾ ಕಷ್ಟಪಟ್ಟು ಐವತ್ತು ಕಾಗದ ಬರೆದು ನಮ್ಮ ಸಾಹುಕಾರರ ಸಹಿ 
ಹಾಕಿಸಲು ಕಾದಿರುತ್ತೇನೆ. ಐದುವರೆ ಗಂಟೆಗೆ ಅವರು ಬರುತ್ತಾರೆ. ಐದೂ 
ಮುಕ್ಕಾಲರವರೆಗೆ ಪೇಪರ್‌ ಓದುತ್ತಾ ಕುಳಿತಿರುತ್ತಾರೆ. ನಾನು ಯಮ ಧೈರ್ಯ 
ತಂದುಕೊಂಡು “ಟಪಾಲಿಗೆ ಹೊತ್ತಾಯ್ತು ಸಹಿ ಹಾಕಿರಿ' ಎನ್ನುತ್ತೇನೆ. ಆರುಗಂಟೆ 
ಪೋಸ್ಟಾಫೀಸಿನಲ್ಲಿ ಲಾಸ್ಟ್‌ ಕ್ಲಿಯರೆನ್ಸ್‌, ಅವರು ಒಂದೆರಡು ಕಾಗದಗಳಿಗೆ ಸಹಿ 
ಹಾಕುವುದಕ್ಕಿಲ್ಲ. ಹೊರಗಡೆ" ಏರಡು ಸಕ್ಕರೆ ಲಾರಿಗಳು ಬಂದು ನಿಲ್ಲುತ್ತವೆ. 
ಹಮಾಲರಿಲ್ಲ, ಗುಮಾಸ್ತರಿಲ್ಲ, ಡ್ರೈವರ್‌ " ಜಲ್ಜೀ ಇಳ್ಗಿಕೊಳ್ರೀ' ಎಂದು ಬೊಬ್ಬೆ 
ಹಾಕುತ್ತಾನೆ. ಸಾಹುಕಾರರು "ರಾಯ್ರೇ ಇವನು ಏನು ಬಡ್ಕೊಳ್ತಾನ್ರೀ. ನನ್ಸಂತೂ ಅರ್ಥ 
ಆಗ್ಲಿಲ್ಲ ನೀವಾದ್ರೂ ಕೇಳಿ' ಎನ್ನುತ್ತಾರೆ. ನಾನು ವಿಚಾರಣೆಗೆ ಆರಂಭಿಸುವಪ್ಪರಲ್ಲಿ 
ಟೆಲಿಗ್ರಾಂ ಬಂತು, ತೊಗ್ರಿಬೇಳೆ ರೇಟು ಚೀಲಕ್ಕೆ ಎಂಟು ರೂಪಾಯಿ ಕಡ್ಮೆ ಆಗಿದೆ ಅಂತ. 
ಬೆಳಗೆ ಇನ್ನೂ ಹತ್ತು ವಾಗೀನಿಗೆ ಆರ್ಡರು ಕೊಟ್ಟಿತ್ತು. ಸಾಹುಕಾರರು ಹೇಳುತ್ತಾರೆ. " 
" ಮನೆ ಮುರ್ದು ಹೋತಲ್ರೀ, ಹದಿನಾರು ಸಾವಿರ ನೀರಿನ ಪಾಲು. ಈ ನನ್ನ 
ಮಕ್ಕಳಿಗೆಲ್ಲಾ " ಆರ್ಡರ್‌ ಕ್ಯಾನಲ್ಲ್‌' ಅಂತ ತಾರು ಜಡೀರಿ'' ಅಂತಾರೆ. ಅಷ್ಟರಲ್ಲಿ 
ದ್ರೈವರನ ಮೇಲೆ ಅವನ ಹಿಂದಿದ್ದ ಬೆಲ್ಲದ ಪೆಂಡೆಗಳು ಬಿದ್ದು ಬಿಡುತ್ತದೆ. ಸಾಹುಕಾರರು 
"ಹೋದ ಕಣ್ರೀ! ಸತ್ತ! ಮೇಲಕ್ಕೆತ್ತೀ ಅವನ್ನ ಮೊದಲು' ಅಂತ ಆರ್ಡರ್‌ಮಾಡುತ್ತಾರೆ. 
ಅಷ್ಟರಲ್ಲಿ ಟಿಲಿಫೋನು ಬಡಿದುಕೊಳ್ಳಲು ಆರಂಭ, ಅವರು ಫೋನ್‌ ರಿಸೀವರನ್ನು 
ಮೇಲೆತ್ತಿ ಕೇಳಿದರೆ, ಕಲ್ಕತ್ತಾದ ಬೆಕ್ಸಿಯೋಡ್‌ ಕಂಪನಿ ಮ್ಯಾನೇಜರು ಇಂಗ್ಲೀಷಿನಲ್ಲಿ 
ಮಾತಾಡುತ್ತಿದಾನೆ. "ಏನ್ರೀ ಇವನ ಪಿಂಡ. ಏನೋ ಪಿಸ್‌ ಟೆಸ್‌ ಅಂತಾನೆ. ತಕ್ಷಣ ಕೇಳ್ರೀ 
ಅದೇನು' ಅಂತ ರಿಸೀವರು ಕೈಗೆ ಕೊಡುತ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆಯೇ ಬೀದಿಯ 
ಕೊನೆಯಲ್ಲಿ ನಮ್ಮ ಅಂಗಡಿ ಗುಮಾಸ್ತ ಒಬ್ಬನು (ಬೆಳಗಿನಿಂದ ಅಂಗಡಿಗೆ ಬಂದಿಲ್ಲ ಆ 
ಪಾಪಿ!) ಕಾಣಿಸುತ್ತಾನೆ. ಅವರು "ರಾಯ್ರೇ ಆಸೋದೆ ಅಲ್ಲಿ ಹೋಗ್ತಾ ಇದೆ ಶುದ್ಧ 
ಕಳ್ಳ. ಮೊದಲು ಅವನನ್ನ ಹಿಡಕೊಂಡು ಬರ್‌ ರೀ' ಸೈಕಲ್ಲ ಮೇಲೆ ಹೋಗ್ರೀ. ಸೈಕಲ್‌ 
ಇಲ್ಲವೇ ಒಂದು ಹೊಸ ಸೈಕಲ್‌ ಕೊಂಡ್ಕೊಂಡು ಬರ್‌ರೀ' ಅಂತಾರೆ. ನಾನು 
ತತ್ತರಿಸುತ್ತ, ಅರ್ಜುನನಂತೆ ಕಿಂಕರ್ತವ್ಯ ವಿಮೂಢನಾಗಿ ನರ್ತಿಸುತ್ತೇನೆ. ಅವರ ಪ್ರಶ್ನೆಗೆ 
ಮತ್ತೆ ಆರಂಭ “ಸಕ್ರೆ ಇಳ್ಲಿದ್ದಾತೇನ್ರೀ? ತೊಗ್ರಿಬೇಳೆ ಆರ್ಡರ್‌ ಕ್ಯಾನ್ಸಲ್‌ ಆತೇ? ಡ್ರೈವರ್‌ 
ಸತ್ತನೋ ಉಳಿದನೋ? ಕಲ್ಕತ್ತ ಕಾಲಿಗೆ ಉತ್ತರ ಏನು ಹೇಳಿದ್ರೀ? ಆ ಕಳ್ಳನನ್ನು 
ಹಿಡ್ಕೊಂಡು ಬಂದಿರಾ? ಅರೇರೇ!! ಮರ್ತೆ ಬಿಟ್ಟೆ! ಇವೊತ್ತು ಇನ್ಕಂಟಾಕ್ಸ್‌ ಕಟ್ಟಲು 


2] 


ಡ್ಯೂಡೇಟು. ತಪ್ಪಿದರೆ ಪೆನಾಲ್ಬಿ ಸಾವಿರ ರೂಪಾಯಿ. ಆರು ಗಂಟೆಯೊಳಗೆ ಹೋಗಿ 
ಚೆಕ್‌ ಕೊಟ್ಟು ಬರ್‌ ರೀ ಆಫೀಸ್ನಲ್ಲಿ.” 


ಆರು ಗಂಟೆ ಬಡಿಯುತ್ತದೆ. ಅವರು ಹೇಳಿದ ಕೆಲಸ ಯಾವುದೂ ಆಗಿಲ್ಲ. ಉದ್ದೇಗ 
ಭರದಲ್ಲಿ ಎದ್ದು ನಿಂತು, ಅವರು ಕೆಳಗಿದ್ದ ರಾಗಿಯ ಮೇಲೆ ಜಾರಿ ಬಂದು ನನಗೆ ಡಿಕ್ಕಿ 
ಹೊಡೆಯಲು ನಾನು ಎರಡು ಮೂರು ಹಿಂಲಾಗ ಹೊಡೆದು ಗಡಿಯಾರದ ಕೆಳಗೆ 
ಬಿದ್ದು "ಪೋಸ್ಟ್‌ ಗೆ ಹೊತ್ತಾಯ್ತು ಎನ್ನುತ್ತೇನೆ. 


ಎಸೆಯುವ ಲಾರಿಯು ಡ್ರಡ್ರಗೊಡ್ರಕ್ಕೆನೆ 
ವಿಸುಗುವ ಟಿಲಿಫೋನು ಟ್ರಿಂ ಟ್ರಿಂ್ರಿಣಿರನೆ 
ಒಂದು ಕರಂ ರಿಸಿವರ ಪಿಡಿದೆತ್ತಲ್‌ 
ಒಂದು ಪದಂ ಬೀದಿಯ ಬಿಡದೊತ್ತಲ್‌ 
ಒಂದು ಪದಂ ಗೋಡೌನನು ಸುತ್ತಲ್‌ 
ಗಲ್ಲಿಯ ಕೊನೆಗೆ ಗುಮಾಸ್ತನು ಗುದ್ದಿರೆ 
ಬೆಲ್ಲದ ಕೆಳಗಡೆ ಡೈವರು ಬಿದ್ದಿರೆ 
ಆಡುವ ನಾಡುವನಾ ಹಾ ಸೇತು 
ಆಡುರನಾ ಬಾಸಿನ ಮುಂದೋತು. 


ಈ ಶಿವಭೃತ್ಯ ತಾಂಡವವನ್ನು ಕಂಡು ಶಿವನೂ ನಾಚಿದನೆಂದು ವದಂತಿ. 


ಎಳೆಸಿನಲ್ಲಿರುವ ಈ ಕಥಕ್‌ ಸಂಪ್ರದಾಯದ ಮೂರು ನೃತ್ಯಗಳ ಕಥಯನ್ನು ಕೇಳಿ 
ನಿಮಗೆ ತೃಪ್ತಿಯಾಗಿರಲಿಕ್ಕೆ ಸಾಕು. 


ಈ ಎಳೆಗರುವನ್ನು ಎತ್ತಾಗಿಸಲು (ಕತ್ತೆಯಾಗಿಸಲು) ಯತ್ನಿಸುತ್ತಿರುವ ನನಗೆ 
ಮಹನೀಯರ, ಮಹಿಳೆಯರ ಕುಮ್ಮಕ್‌ ಬೇಕು ಎಂದು ಮತ್ತೆ ಹೇಳಬೇಕಾಗಿಲ್ಲ. 


ಗ್ಗ 
| 
i 
| 


“ರೀ ಮೇಷ್ಟೆ .... ನಿಮ್ಮ ಇಂಗ್ಲೀಸ್ನಾಗೆ ಇದ್ಕೆ ಎಷ್ಟು ಅಂತ ಹೇಳಾಕೆ ಬರ್ತದಾ? 
ಆ ಹಟ ಷ್‌ 





29 


ಹಾಕಿದ ಜನಿವಾರವ... 
— ದುರ್ವಿನೀತ 


ಶಿಶುನಾಳ ಷರೀಫ್‌ ಸಾಹೇಬರು, ನಮಗೆ ಬಹಳ ಹತ್ತಿರದವರು. ಅವರ 
ಶಿಷ್ಯವೃಂದದ ಸಂಪರ್ಕವಿದ್ದ ಹಲವರೊಡನೆ ನಮ್ಮ ಆತ್ಮೀಯ ಪರಿಚಯವಿದೆ 
ಅಪರಂಜಿಯ ಉದ್ಭಾಟನೆ ಮಾಡಿದ ಶಿವಮೊಗ್ಗ ಸುಬ್ಬಣ್ಣಗೆ ಭಟ್ಟ ಅವರು 
ನೇರವಾಗಿಯೂ, ಶ್ರೀ ಸಿ. ಅಶ್ವಥ್‌ ಮತ್ತು ಶ್ರೀಮತಿ ಸುಲೋಚನಾ ಇವರು 
ಪರೋಕ್ಸವಾಗಿಯೂ ನಮಗೆ ಆತ್ಮೀಯರು. 


ಸ್ನೇಹ ಮಾಡ ಬೇಕಿಂಥವಳಾ, ಬಕ್ಕೋ ಪದಾ ಬರ್ಕೊೋ ಮೊದಲಾದ ಗೀತೆಗಳನ್ನು 
ಮರೆಯುವುದಾದರೂ ಹೇಗೆ? ಹಾಗಯೇ "ಹಾವೂ ತುಳಿದೇನೇ!' 


ಷರೀಫರ ಜೀವನವನ್ನು ಕುರಿತು ಒಂದು ಚಲನಚಿತ್ರವು ತಯಾರಿಕೆಯ ಹಂತದಲ್ಲಿದೆ 
ಎಂದು ಕೆಲವು ಶಿಂಗಳುಗಳಷ್ಟು ಹಿಂದೆಯೇ ಕೇಳಿದ್ದೆವು. ಅದರಲ್ಲಿ" ಹಾಕಿದ 


ಈ ಚಿತ್ರದಲ್ಲಿ ಪವಾಡಗಳನ್ನು ಮುಖ್ಯವಾಗಿ ತೆಗೆದುಕೊಳ್ಳದಿರುವುದು ವಿಚಾರ 
ಪರರಿಗೆ ಸ್ವಾಗತಾರ್ಹ. ಪವಾಡಗಳನ್ನು ನಿರಾಕರಿಸುವುದಾಗಲೀ, ಹಾಗಿರಲು ಸಾಧ್ಯವೇ 
ಇಲ್ಲವೆಂದಾಗಲೀ ಪ್ರತಿಪಾದಿಸುವುದು ಆಪ್ಟೇನೂ ಸಾಧುವಲ್ಲ. ಆದರೆ ಚಿತ್ರೀಕರಣದಲ್ಲಿ 
ತಥಾಕಥಿತ ಪ್ರಸಂಗಗಳನ್ನು ವಾಚ್ಯವಾಗಿ ತೆಗೆದುಕೊಳ್ಳುವುದು ಸಾಧುವೇ? 


ಚಿತ್ರಪಶ್ರಿಕೆಯೊಂದರಲ್ಲಿ " ಹಾಕಿದ ಜನಿವಾರವಾ' ಗೀತೆಯ ಚಿಶ್ರೀಕರಣದಲ್ಲಿ 
ಸಂಧ್ಯಾವಂದನೆ ಕಲಿಸಿ' ಎಂಬ ಸಾಲಿಗೆ ಸಂಧ್ಯಾವಂದನೆ ಮಾಡುವ ದೃಶ್ಯವನ್ನು " ರಿಟೇಕ್‌' 
ಮಾಡಿದರು ಎಂದಿದೆ. ಹಾಗಾದರೆ " ಆನಂದದ ಬಿಂದು' ಎಂಬುದಕ್ಕೆ ಬಿಂದು ಇ 
Point ಎಂಬರ್ಥ ತೆಗೆದುಕೊಂಡು ಅದರ ಮಧ್ಯದಲ್ಲಿ ಷರೀಫರನ್ನು ನಿಲ್ಲಿಸಿದಂತೆ 
ತೋರಿಸಿದರೇ ಎಂಬನುಮಾನ ಬಂತು. ಆರ್ಮ ವಿಚಾರ ಮಾಡುವುದೇ 
ಸಂಧ್ಯಾವಂದನೆ. ಷರೀಫರು ಉತ್ತಮ ಕವಿಗಳೆಂದಾದರೆ ಅವರ ಪದಗಳ 
ಲಕ್ಟಾರ್ಥದಧ್ದನ್ಯರ್ಥಗಳನ್ನು ಗಮನಿಸಬೇಡವೇ? 


ಶ್ರೀ ಶಂಕರಾಚಾರ್ಯರ ಚಿತ್ರದಲ್ಲಿಯೂ ಪವಾಡಗಳನ್ನು ನಿರಾಕರಿಸಲಾಗಿತ್ತು. ಆದರೆ 
ಪಂಚಾಗ್ನಿ ವಿದ್ಯೆಯನ್ನು ಚಿತ್ರೀಕರಣದಲ್ಲಿ ಭೌತಿಕಾರ್ಥದಲ್ಲಿ ಪ್ರತಿಪಾದಿಸಿದ್ದು 
ಸಾಧುವೇ? ದೇಹಾಂತರ ಪ್ರಾಪ್ತಿಗಾಗಿ ಜೀವನು ಭೂತಸೂಕ್ಷ್ಮಗಳಿಂದ ಅವತರಿಸಲ್ಪಟ್ಟು 


30 
ಹೋಗುತ್ತಾನೆ ಎನ್ನುವ ಸಿದ್ದಾಂತವನ್ನು ಪ್ರತಿಪಾದಿಸಲು ಆ ಚಿತ್ರದಲ್ಲಿ ತೋರಿಸಿದ್ದು 
ಏನು? ಆ ಪ್ರಕರಣವು ವೈರಾಗ್ಯ ಪ್ರತಿಪಾದನೆಗಾಗಿ ಬಂದದ್ದು. ಆ ಭಾಗವನ್ನು ನೋಡಿದ 
ನನ್ನ ಪಕ್ಕದವರು " Wonderful I Birth of a child? ಎಂದು 
ಉದ್ದರಿಸಿದರು. 


ಪ್ರಚಾರಕ್ಕಾಗಿ ಏನೆಲ್ಲಾ ಮಾಡುವುದು ಈ ಯುಗದ ಲಕ್ಷಣ. ಷರೀಫರು 
ಪ್ರತಿಪಾದಿಸಿದ ತತ್ವಗಳ ಅನ್ವೇಷಣೆ ದೃಶ್ಯ ರೂಪದಲ್ಲಿ ಸಮರ್ಪಕವಾಗಿ ಬಂದಿದೆ ಎಂದು 
ಹಾರೈಸುತ್ತೇವೆ. 


ಏಕೆ ಎಂದರೆ "ಹಾವು ತುಳಿದೇನೆ' ಎಂಬ ಗೀತೆಯಲ್ಲಿ ಹಾವು ಕಾಮದ ಸಂಕೇತವೆಂದು 
ಈಗಾಗಲೇ ಗೃಹೀತವಾಗಿದೆ ಕೆಲವು ವಲಯಗಳಲ್ಲಿ. ಆಧ್ಯಾತ್ಮ ಸಾಧಕರ ವಲಯದಲ್ಲಿ 
ಹಾವು, ಸಂಕಲ್ಪ:ವಿಕಲ್ಪಗಳ ಮೊತ್ತ ಎಂಬರ್ಥ ಹೊಂದಿದೆ. ಅದೂ ಕಾಮವೇ ಅಲ್ಲವೇ? 
ಇದ್ದೀತು- ಅದು ಫ್ರಾಯ್ಡ್‌ ಹೇಳಿದ ಕಾಮವಲ್ಲ, ಅಲ್ಲದೆ ಅದೇ ಗೀತೆಯಲ್ಲಿ " 
ಬೋಧಾನಂದವಾಗಿ ಬರಲು' ಎನ್ನುವ ಮಾತು ಸಾಧಕನು " ಆನಂದಿನಿ' ಎಂಬ 
ಭೂಮಿಗೆ ಏರಿದ್ದಕ್ಕೆ ಸ್ಪಷ್ಟ ಸಂಕೇತ. ಕತ್ತಲು” ಅವಿದ್ಯಾ ದೆಸೆ, ಸಣ್ಣ-ಎಂದರೆ ಕ್ಲುಲ್ಲಕವಾದ 
ಯಾರಿಗೆ? ಎಲ್ಲರಿಗೂ ಅಲ್ಲ. ತಾವು ಆನಂದ ಸ್ವರೂಪವೆಂದು ಅರಿತವರಿಗೆ, 


ಷರೀಫರನ್ನು ಕವಿಗಳೆಂದೂ, ಭಾವೈಕ್ಯದ ಸಂಕೇತವೆಂದೂ ಗುರುತಿಸುವುದು 
ಸಾಲದು. ಅವರು ಬೋಧಿಸಿದ ತತ್ವಗಳ ಸಂಕೇತವೆಂದು ಗುರುತಿಸುವುದು ಅಗತ್ಯ. 
ಅದು ಬಹಳ ಕಷ್ಟವೇನೂ ಅಲ್ಲ. ಆ ಕೆಲಸ ಆಗಿದೆ ಎಂದು ಹಾರೈಸುತ್ತೇವೆ. 


ಒಂದು ಮಹಾ ಜೀವನದ ಸತ್ವವು ಅದು ನಡೆದು ಪ್ರತಿಪಾದಿಸಿದ ತತ್ವವನ್ನು 
ಅವಲಂಬಿಸಿರುತ್ತದೆ. ಆ ತತ್ವಕ್ಕೆ ಒತ್ತು ಸಿಕ್ಕದಿದ್ದರೆ ಮೂಲ ಮೂರ್ತಿಯ ವಿಕ್ರಯ 
ಮಾಡಿ ದೇವರ ಜಾತ್ರೆ ಮಾಡಿದಂತಾಗುತ್ತದೆ ಎಂಬ ಸಂಸ್ಕೃತ ಲಾಕ್ಷಣಿಕ ಮಾತು 
ಅನ್ವಯವಾಗುತ್ತದೆ, 


31 
ಆಕಾಶಗಂಗೆಗೆ 


ಕವಿಗಳ ಹಿಂಡೇ ಕರೆದಿದೆ ನಿನ್ನನು 
ಭೂಮಿಗೆ ಓ ಗಂಗೆ 
ಇಳೆಗಿಳಿಯುವ ಹುಲು ಯೋಚನೆಗಳ ಬಿಡು 
ಮಾಡಿದರೂ ದಂಗೆ 


ದ್ರೋಹಿಯು ಎಂದೇ ಕರೆಯಲಿ ನನ್ನನು 
ಸತ್ಯವ ಸಾರುವೆನು 
ಗುಟ್ಟನು ಹೇಳುವೆ, ಯೋಚಿಸು, ನಿನ್ನದೆ 
ಹಿತವನು ಕೋರುವೆನು 


ಭೂಮಿಗೆ ಬಂದರೆ ನಿನಗೇ ತೊಂದರೆ 
ಆಗುವೆ ನೀ ರಾಡಿ 
ನಿಟ್ಟುಸುರಿನ ಹೊಗೆ ತೋರಿಕೆಗಳ ನಗೆ 
ಗಠಾರಗಳ ಕೋಡಿ 


ಭಂಗಿನಿಕೆಲಸಕೆ ನಿನ್ನನು ಹಚ್ಚದೆ 
ಬಿಟ್ಟರೆ ನನ್ನಾಣೆ 
ಅರ್ಧಾತೊಲೆ ನಿನಗಿದ್ದರೆ ಬುದ್ದಿಯು 
ಬಳಸಿಕೊ ಆದ ಜಾಣೆ 


ಭೂಮಿಯ ಒಳಿತನು ಬಗೆದರೆ ಮಾನವ 
ಆತಗೆ ನಿನ್‌ ಹಂಗೇ? 
ಸುಲಭದಿ ನಿನ್ನನು ಭಂಗಿಸಲೇ ಈ 
ಭಕ್ತಿಯ ಬಲೆ ಗಂಗೆ 


ನಾಶದಿ ಪಳಗಿದ ಕೈಗಳ ಮಾನವ 
ಲೇಸಿಗೆ ತಂತಾನೇ 
ದುಡುಕಲಿ ಯುಕ್ತಿಯ ಹುಡುಕಲಿ ನೆಲದಲಿ 
ಬಂದುದು ನಿನಗೇನೇ? 


42 
ಕೆಲಸಕೆ ಬಾರದ ಕವಿಗಳು ಕೆಲವರು 
ಕರೆಯುತ್ತಿಹರೆಂದು 
ಭೂಮಿಗೆ ಬಹುಮತವಿಲ್ಲದೆ ಬಂದರೆ 
ನಿನಗೇನೇ ಕುಂದು 


ಭೂವಿಂಯ ತೊಳೆಯುವ ಭಂಗಿನಿಯಾಗುವೆ 
ನೀ ಇಳಿದರೆ ನೆಲಕೆ 
ತರುವೆ ತೊಂದರೆಯ ಪ್ರಯೋಗ ನಡೆಸಿಹ 
ನರಬುದ್ಧಿಯ ಬಲಕೆ 


ಭೂಮಿಗೆ ಇಳಿದೇ ಬಿಡಬೇಕೆಂದರೆ 
ಆದಕೊಂದಿದೆ ವೇಳೆ 
ಮುಗಿಯಲಿ ಭೂಮಿಯ ಮೈಮೇಲೆಲ್ಲಾ 
ಯಮುರಾಯನ ಲೀಲೆ 


ಒಂದೂ ಹದ್ದು ಕಾಗೆಯು ಹಾರದೆ 
ಭೂಮಿಯೆ ಬಿದ್ದಾಗ 
ಕವಿಗಳು ಯಾರೂ ಕರೆಯುವದಿಲ್ಲ 
ಬಾ ನೀ ಎದ್ದಾಗ 


ಅಲ್ಲಿಯವರೆಗೂ ಕವಿಗಳ ಕರೆಯನು 
ಕೇಳಿದರೆನ್ನಾಣೆ 
ಅರ್ಧಾತೊಲೆ ನಿನಗಿದ್ದರೆ ಬುದ್ಧಿಯು 
ಬಳಸಿಕೊ ಆದ ಜಾಣೆ 


ವಿ. ಜಿ. ಭಟ್ಟ 


———— 












ರಾ ಸ 


ಕೃಶ 
ಕಾ 
ಜಟ. ಟಿ 4( 


ಹಾಸ ತ್‌ 


ಕ 
$Y 


ll Fl 
pe 
pun 
ಕರ [i 


| 


ಡಿ 

ರ 
ಎರಿ ಪ 
ರಾ 


ಬಾ ನ 


ರಗಡ 
ದು 
ಕಾಲ ಎ 
ಲ ಸ ಸಾವನ 


ಗ 


ಸ N x 


"ಈ ಸೀರೆ ನಿಮ್ಮ ತಂಗೀಗೆ ಕೊಟ್ಟಿಡಿ. ನನ್ನ ತಮ್ಮನ ಹೆಂಡ್ತೀಗೆ ಕೊಡೋದನ್ನ 
ನಾನೇ ಆದಿಸ್ಟೇನೆ.' 





34 


ವಎಿ.ರೆ.ರೆ. ಯವರೊಂದಿಗೆ ಒಂದು ಮಂಖಾಮೂಖಿ 
— ಆರ್‌.ಕೆ. ಲಕ್ಷ್ಮಣ್‌ 


ನಾನೆಂದೂ ರಾಜಕೀಯ ನಾಯಕರ ಸಂಗವನ್ನರಸಿ ಹೋಗುವವನಲ್ಲ. ಆದರೂ 
ಅಪರೂಪಕ್ಕೊಮ್ಮೆ ಅವರ ಸಾನ್ನಿಧ್ಯದ ಅವಕಾಶ ಅನಿವಾರ್ಯವಾಗಿ ಒದಗಿಬರುತ್ತದೆ, 
ಹಾಗೆ ನೋಡಿದರೆ ನಾನು ಈ ರಾಜಕೀಯ ವ್ಯಕ್ತಿಗಳಿಂದ ಆದಷ್ಟು ದೊರ 
ಇರಬಯಸುತ್ತೇನೆ. ಬಹಳಷ್ಟು ಜನರಿಗೆ ನನ್ನ ಬಗ್ಗೆ ಇದಕ್ಕೆ ವಿರುದ್ಧವಾದ ಅಭಿಪ್ರಾಯ 
ಇರಲೂ ಸಾಕು. ಅದಕ್ಕೆ ಕಾರಣ ನನ್ನ ವೃತ್ತಿ. ನನ್ನ ವೃತ್ತಿಯ "ಅವಶ ೈಕತೆಗಳಿಗನುಸಾರವಾಗಿ 
ನಾನೂ ಒಮ್ಮೊಮ್ಮೆ ಅವರೊಂದಿಗೆ ಬೆರೆಯುತ್ತೇನೆ. ಆಗೆಲ್ಲಾ ಅವರನ್ನುಸ ಸಮೀಪದಿಂದ 
ನೋಡಲು, ಅವರು ಮಾತನಾಡುವ ಶೈಲಿಯನ್ನು ಗಮನಿಸಲು, ದೇಹ ಭಂಗಿಗಳನ್ನು 
ಅಭ್ಯಾಸ ಮಾಡಲು ಅನುಕೂಲವಾಗುತ್ತ ದೆ. 


ರಾಜಕಾರಣಿಗಳ ಸಾಮೀಪ್ಯ ವ್ಯಂಗ್ಯಚಿತ್ರಕಾರನಿಗೆ ಅತ್ಯಾವಶೈಕವೇನೂ ಅಲ್ಲ. ಹಾಗೆ 
ನೋಡಿದರೆ ಅವರೊಂದಿಗೆ ಸ್ಟೆ ಸ್ನೇಹ ಮಾಡುವುದು ವ್ಯಂಗ ಚಿತ್ರಗಾರನನ್ನು ಅನೇಕ ಬಾರಿ 
ಇಕ್ಕಟ್ಟಿಗೆ ಟಬು ಈ ಸತ್ಯವನ್ನು ನಾನು ವೃತ್ತಿ ಪ್ರಾರಂಭಿಸಿದ ಮೊದಲ 
ದಿನಗಳಲ್ಲೇ ಕಂಡುಕೊಂಡೆ, ಮೊದಮೊದಲು ರಾಜಕಾರಣಿಗಳೊಂದಿಗೆ ಓಡಾಡಿ, ಅತೀ 
ಪರಿಚಿತರೆಂಬಂತೆ ವರ್ತಿಸುವ ಆ ತೋರಿಕೆ, ಪ್ರದರ್ಶನಗಳನ್ನು ನಾನು ಹೆಮ್ಮೇ ಯ 
ವಿಷಯಗಳೆಂದುಕೊಂಡಿದ್ದೆ. ಆದರೆ ನನ್ನ ಸ್ಥಾನ ಅವರೊಂದಿಗೆ ಅಲ್ಲವೆಂದು ನನಗೆ 
ಬೇಗನೇ ಮನವರಿಕೆಯಾಗಲಿತ್ತು. ವ್ಯಂಗ (ಚಿತ್ರಗಾರನೊಬ್ಬ ಸ ಸಾಮಾನ್ಯವಾಗಿ ಜನರಲ್ಲಿ 
ನಿರೀಕ್ಷಿಸುವ ಹಾಸ್ಯ ಮನೋಭಾವ ಅನೇಕ ರಾಜಕಾರಣಿಗಳಲ್ಲಿಲ್ಲ "ಎಂದು ನನಗೆ 
ಗೊತ್ತಾ ಗತೊಡಗಿತು. ಐವತ್ತರ ದಶಕದ ಆದಿಯಲ್ಲಿ ರಾಜ್ಯಮಂತ್ರಿಯೊಬ್ಬರು ನನಗೆ 
ತುಂಬಾ ನಿಕಟ ಸ್ನೇಹಿತರಾಗಿದ್ದರು. ಅವರು ನನ್ನ ಬಗ್ಗೆ ತೋರಿಸುತ್ತಿದ್ದ ಅಸ್ಥೆಯಿಂದ 
ನನಗೆ ನಿಜಕ್ಕೂ ಹೆಮ್ಮೆಯುಂಟಾಗುತ್ತಿತ್ತು. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಅವರು 
ಬದಲಾಯಿಸಿದರು. ಮೊದಮೊದಲು” ಅವರನ್ನು ಕಂಡಾಗ ನನಗೆ ತಣ್ಣನೆಯ 
ನಿರ್ಭಾವುಕ ಸ್ವಾಗತ ಸಿಗುತ್ತಿತ್ತು. ಆಮೇ ಲಾಮೇಲೆ" ನನ್ನನ್ನು ಕಂಡಾಗ ತಾವು ಮುಖ 
ಸಿಂಡರಿಸುವುದು, ನನ್ನ “ಭೇಟಿ ಅವರಿಗೆ ಅಷ್ಟೇನೂ ಪ್ರಿಯವಲ್ಲವೆಂಬುದನ್ನು 
ಸ್ಪಷ್ಟಗೊಳಿಸಿತ್ತು. ಇದಕ್ಕೆ ಕಾರಣ ತುಂಬಾ ಸರಳ ನಾನು ನಮ್ಮ ಪಶ್ರಿಕೆಯಲ್ಲಿ ಅವರು 
ಹೇಳಿಕೆ ನೀಡಿದ್ದ ಅನೇಕ ಯೋಜನೆಗಳು ಸಫಲವಾಗಲೆಂದು' ಹಾರೈಸುತ್ತಾ ಒಂದು 
ವ್ಯಂಗ್ಯಚಿತ್ರ ಬರೆದೆ. ವ್ಯಂಗ್ಯಚಿತ್ರವೆಂದ ಮೇಲೆ ಅದೇನು ಶುಭಾಶಯದ ಕಾರ್ಡಿನ 
ಹಾಗಿರುತ್ತ ತ್ವದೆಯೇ? ಇಲ್ಲ. 'ಅವರ ಕೋಪಕ್ಕೆ ಇಷ್ಟೇ ಕಾರಣ. ಇಷ್ಟು ಸರಳ, ಆ ನಂತರ 
ಅವರು ಮಂತ್ರಿಮಂಡಲದ ಪುನರ್ರಚನೆಯ ಬಲಿಪಶು ಆದರು, ಗೆದ್ದೆತ್ತಿನ ಬಾಲ 
ಹಿಡಿಯಲಿಲ್ಲ. ಕ್ರಮೇಣ ರಾಜಕೀಯದಿಂದ ಅದೃಶ್ಯರೂ ಆಗಿಹೋದರು. ಆ ಕಾಲದಲ್ಲಿ 
ನನ್ನ ಅನೇಕ ವ್ಯಂಗ್ಯಚಿತ್ರಗಳಿಗೆ ವಸ್ತುವೂ ಆಗಿದ್ದರೆಂದಿಟ್ಟುಕೊಳ್ಳಿ. 


ಕಾಲಕ್ರಮೇಣ, ನನ್ನ ಅನುಭವ ಬೆಳೆದ ಹಾಗೆ ನನಗೆ ಎಲ್ಲರ ಉದ್ದೇಶಗಳೂ 

ತಿಳಿಯಹತ್ತಿತ್ತು. ಒಬ್ಬ ರಾಜಕಾರಣಿ ಕೈ ಕುಲುಕಿದರೆ, ಬೆನ್ನು ತಟ್ಟಿ "ಅದ್ಭುತ" ಕಲ್ಪನಾ 
5 ಎಂದು “ಹೊಗಳಿದರೆ, ಪ್ರೀತಿಯಿಂದ ತಬ್ಬಿಕೊಂಡರೆ. ಅದಕ್ಕೆ ಕಾರಣ ನನಗೆ 
ಸ್ಪಷ್ಟವಾಗಿ ಹೊಳೆಯುತ್ತಿತ್ತು. ಅವನು ಹಿಂದಿನ ಕೆಲದಿನಗಳ ಲ್ಲಿ ಪಕ್ಷದಲ್ಲಿನ 
ಪ್ರತಿಸ್ಪರ್ಧಿಯ ಅಥವಾ ವಿರೋಧ ಪಕ್ಸದವನೊಬ್ಬನ ಬಗ್ಗೆ ನಾನು. ಬರೆದ 
ವ್ಯಂಗ್ಯಚಿತ್ರವನ್ನು ಮೆಚ್ಚಿದ್ದಾನೆಂದೇ ಈ ಎಲ್ಲದರ ಅರ್ಥ, 


35 


ರಾಜಕಾರಣಿಗಳ ಹಾಗೆ ವ್ಯಂಗ್ಯಚಿತ್ರಗಾರರು ಎಚ್ಚರಿಕೆಯಿಂದಿರಬೇಕಾದ ಮತ್ತೊಂದು 
ತಳಿಯೂ ಇದೆ, ಈ ತಳಿಯ ಲಕ್ಷಣಗಳು ಇಂತಿವ: ಅವರು ವ್ಯಂಗ್ಯಚಿತ್ರವನ್ನು ಕಂಡು 
ಆನಂದಿಸಿ, ಜೋರಾಗಿ ನಕ್ಕು ನಿಮ್ಮ ಚಿತ್ರಗಳನ್ನು ಹೊಗಳಿ ಅಬ್ಟಕ್ಕೇರಿಸಿ, ನಿಮ್ಮ 
ಪ್ರಗತಿಯನ್ನೂ ಅವಲೋಕಿಸಿ, ಅಭಿವ್ಯಕ್ತಿ ಸ್ವಾತಂತ್ರದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ 
ಒಂದು ಸಣ್ಣ ಭಾಷಣವನ್ನೂ ಕೊಟ್ಟುಬಿಡುತ್ತಾರೆ. ಆದರೆ ನಿಮ್ಮನ್ನು ಇಷ್ಟೆಲ್ಲಾ 
ದಿಗ್ಭಾಡಗೊಳಿಸಿದ ವ್ಯಕ್ತಿ ಇಷ್ಟಕ್ಕೆ ಸುಮ್ಮನಾಗುವುದಿಲ್ಲ. ಅಲ್ಲಿಂದ ಮುಂದಕ್ಕೆ ಒಂದು 
ಹೆಜ್ಜೆ ಹಾಕಿ ನಿಮ್ಮ ಕಲೆಯನ್ನು ನೀವು ಹೇಗೆ ಅಭಿವೃದ್ಧಿ ಪಡಿಸಿಕೊಳ್ಳಬಹುದೆಂಬುದರ 
ಬಗ್ಗೆ: ಉಪದೇಶ ಕೊಡುತ್ತಾರೆ. ನಿಮಗೆ ರಾಜಕೀಯ ವಿದ್ಯಾಮಾನಗಳು 
ಅರ್ಥವಾಗದಿರುವ ಬಗ್ಗೆ, ವಿರೋಧ ಪಕ್ಷದ (ಅಥವಾ ಸಂದರ್ಭವನ್ನನುಸರಿಸಿ ಆಳುವ 
ಪಕ್ಷದ) ಜನ ನಿಮ್ಮನ್ನು ಅಡ್ಡಹಾದಿಗೆಳೆದಿರುವ ಬಗ್ಗೆ ಈಗಿನ ವಿದ್ಯಮಾನಗಳ ಜ್ಞಾನ 
ನಿಮ್ಮಲ್ಲಿ ಎಷ್ಟು ತಳಮಟ್ಟದಲ್ಲಿದೆ ಎಂಬುದರ ಬಗ್ಗೆಯೂ ನಿಮಗೆ ಮನಕ್ಕೆ ನಾಟುವಂತೆ 
ಹೇಳುತ್ತಾರೆ. ಇನ್ನೂ ಸ್ವಲ್ಪಕಾಲ ನೀವು ಅಲ್ಲಿಯೇ ಉಳಿದರೆ ನಿಮ್ಮನ್ನು ಸಮಾಜದ 
ಒಂದು ಪಿಡುಗು ಎಂದು ಕರೆದರೂ ಕರೆದಾರು. 


ನಾನು ಮಾತ್ರ ಬಹಳ ಹಿಂದೆಯೇ ರಾಜಕೀಯದಲ್ಲಿ ನಿಷ್ಠೆಯಿದ್ದವರಿಗೆ, 
ಜನನಾಯಕರಾಗ ಬಯಸುವವರಿಗೆ ಒಂದು ಪ್ರತ್ಯೇಕ ಸ್ಮಾನವನ್ನು ಕೊಡಬೇಕೆಂದು, ನನ್ನ 
ಮುಟ್ಟಿಗೆ ನಿರ್ಧರಿಸಿದೆ. 


ಆದರೆ ನಿರಂತರವಾಗಿ ಹೀಗೆ ಇರುವುದು ಸಾಧ್ಯವಿಲ್ಲವಲ್ಲ. ಅನೇಕ ಸಾರಿ ನಾನು 
ಹಲವು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದೇನೆ. ಅದರಲ್ಲಿ ಒಂದಂತೂ 
ದೂರದ ಸಿಕ್ಕಿಂನಲ್ಲಿ, ಆ ದಿನಗಳಲ್ಲಿ ಸಿಕ್ಕಿಂನ ಚಕ್ರವರ್ತಿ ಚೋಗ್ಯಾಲರಿಗೆ 
ಹೊಸದೆಹಲಿಯಿಂದ ಸಾಕಷ್ಟು ತೊಂದರೆಯೂ ಉಂಟಾಗಿತ್ತು. ಸಿಕ್ಕಿಂನ 
ಚಕ್ರವರ್ತಿಯಾಗಿ ಅವರ ದಿನಗಳೂ ಮುಗಿಯುತ್ತ ಬಂದಿದ್ದುವು. ಅವರ ಸ್ವಂತ 
ರಕ್ಷಣಾಭಟರು , ಸೈನ್ಯ ಇತ್ಯಾದಿಗಳೆಲ್ಲಾ, ಆಗಲಿದ್ದ ಬದಲಾವಣಿಯನ್ನು ತಡೆಯಲು 
ಅಸಮರ್ಥವಾಗಿದ್ದುವು. ಈ ವಿದ್ಯಮಾನಗಳನ್ನು ನಾನು ಸಿಕ್ಕಿಂ ಬಗೆಗಿನ ಒಂದು 
ವ್ಯಂಗ್ಯಚಿತ್ರದಲ್ಲಿ ಬರೆದಿದ್ದೆ. 


ಕೆಲ ತಿಂಗಳುಗಳ ನಂತರ ಈ ಹಿಮಾಲಯಾಚ್ಛಾದಿತ ರಾಜ್ಯಕ್ಕೆ ರಜೆ ಕಳೆಯಲು ನಾನು 
ಹೋದೆ. ಆ ನಂತರ ಒಂದು ಬೆಚ್ಚನೆಯ ಮಧ್ಯಾಹ್ನ ಚೋಗ್ಯಾಲರ ಅರಮನೆಯ ಹಚ್ಚ 
ಹಸುರು ಹುಲ್ಲುಹಾಸಿನ ಮೇಲೆ ಒಂದು ನೂರು ಅತಿಥಿಗಳ ನಡುವಿನಲ್ಲಿ ನಾನೂ." 
ಆಹ್ವಾನಿತನಾಗಿ' ಊಟ ಮಾಡುತ್ತಿದ್ದೆ. 


ಚಕ್ರವರ್ತಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟ ವ್ಯಕ್ತಿ, ನಾನು ಹೊಟ್ಟಿಪಾಡಿಗಾಗಿ 
ಮಾಡುವ ಕೆಲಸದ ವಿವರಗಳನ್ನೂ ಬಿನ್ನವಿಸಿದ. ಒಂದು ವ್ಯಂಗ್ಯ ನಗೆ ನಕ್ಕು 
ಚೋಗ್ಯಾಲರು ಕೇಳಿದ ಪ್ರಶ್ನೆ ನನ್ನನ್ನು ಆಶ್ಚರ್ಯಗೊಳಿಸಿತು “ ಹಾಗಾದರೆ ನೀವು ನಿಮ್ಮ 
ಚಿತ್ರದಲ್ಲಿ ತೋರಿಸಿದ್ದ ಬಂಡೆಗಲ್ಲು ನನ್ನ ಅರಮನೆಯ ಮೇಲುರುಳಿ ಅದನ್ನು ನೆಲಸಮ 
ಮಾಡುವುದು ಯಾವಾಗ?'' ಅವರು ತಮ್ಮ ಕೈ ಬೀಸಿ ಭವ್ಯ ಅರಮನೆಯತ್ತ 
ತೋರಿಸಿದರು. 


36 

ಒಂದು ನೂರು ಮುಖಗಳು ನನ್ನ ಉತ್ತರಕ್ಕಾಗಿ ಆಸಕ್ತಿಯಿಂದ, ಹಾಗೂ ನನ್ನ 
ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಆಸ್ವಾದಿಸುತ್ತಾ ಸುತ್ತಲೂ ಕಾತರದಿಂದ ಕಾಯುತ್ತಿದ್ದುವು. 
ನನ್ನ ಈ ಮುಜುಗರವನ್ನು ನೋದಿ ರಾಜನನ್ನೊಳಗೊಂಡು ಅಲ್ಲಿ ನೆರೆದಿದ್ದವರಿಗೆಲ್ಲಾ 
ಬಹಳ ಖುಷಿಯಾಗಿರುವಂತಿತ್ತು. ನಾನಾದರೂ "ಬೇಗನೇ, ಅತಿ ಶೀಘ್ರದಲ್ಲಿ ಬಂಡೆ 
ಉರುಳುತ್ತದೆ ಮಹಾಪ್ರಭು, ಎಂದು ಹೇಳುವ ಹಾಗಂತೂ ಇರಲಿಲ್ಲ. ಅಥವಾ "" 
ಹೆದರಬೇಡಿ ಮಹಾಪ್ರಭು, ಹಾಗೇನೂ ಆಗುವುದಿಲ್ಲ'' ಎನ್ನುವಂತೆಯೂ ಇರಲಿಲ್ಲ. 
ಚೋಗ್ಯಾಲರೇನೋ ನಗೆ ಚಟಾಕಿ ಹಾರಿಸಿದರೆನ್ನುವ ರೀತಿಯಲ್ಲಿ ನಾನು ಮುಖ ಕೆಂಪಗೆ 
ಮಾಡಿಕೊಂಡು ಕಿವಿಯಿಂದ ಕಿವಿಗೆ ನಗುತ್ತಾ "ವ್ಯಂಗ್ಯ.... ವಿಡಂಬನೆ... ವೈಯಕ್ತಿಕವಾಗಿ 
ಯಾವ ದುರುದ್ದೇಶವೂ ಇಲ್ಲ.... ನಿಮ್ಮ ಬಗ್ಗೆ ದ್ವೇಷ ಇಲ್ಲ....'' ಇತ್ಯಾದಿ ಶಬ್ದಗಳನ್ನು 
ನನ್ನ ಬಾಯಿಂದ ಹೊರಡಿಸಿದೆ. 


ಇಂಥದೇ ಪರಿಸ್ಟಿತಿಯೊಂದು ವಿ.ಕೆ.ಕೃಷ್ಣಮೆನನರ ಬಳಿಯೂ ಉದ್ಭವವಾಯಿತು. 
ಆದರೆ ನಾನು ಈ ಬಾರಿ ಸಿಕ್ಕಿಬಿದ್ದಾಗ ಪರಿಸ್ಥಿತಿಯನ್ನೆದುರಿಸಲು ಸಿದ್ಧನಿದ್ದೆ. ಕೃಷ್ಣಮೆನನರ 
ಬಗ್ಗೆ, ಅವರ ಧಾಟಿ ಧೋರಣೆಗಳ ಬಗ್ಗೆ ನನಗೆ ಮೊದಲೇ ತಿಳಿದಿತ್ತು. ಆದರೆ ಅವರನ್ನು 
ವೈಯಕ್ತಿಕವಾಗಿ ಭೇಟಿಯಾಗುವ ಸಂದರ್ಭ ನನಗೆ ಒದಗಿರಲಲ್ಲ. ಎಂದಿನ ಹಾಗೆಯೇ 


ಅನಿರೀಕ್ಷಿತವಾಗಿ ನಾನು ಅವರ ಮುಂದೆ ಹಾಜರಾಗಬೇಕಾಯಿತು. 


ಭಾರತದ ಸಂದರ್ಭದಲ್ಲಿ, ಅದೂ 1954ರಲ್ಲಿ ಕೃಷ್ಣಮೆನನ್‌ ಬಹಳ ಪ್ರಮುಖ ವ್ಯಕ್ತಿ 
ಆಗಿದ್ದರು. ಅವರು ಭಾರತದ "ಸಂಚಾರಿ ರಾಯಭಾರಿ' ಆಗಿದ್ದರೆನ್ನಲು ಅಡ್ಡಿಯಿಲ್ಲ. 
ಎದುರಿಗೆ ಸಿಕ್ಕವರನ್ನು ಕಡಿವ ಜೇನ್ನೊಣದ ಹಾಗೆ ಅವರು ವಿಶ್ವದ ಎಲ್ಲ ದೇಶಗಳಿಗೂ 
ಸದಾ ಹಾರಾಡುತ್ತಿದ್ದರು. ಖಂಡದಿಂದ ಖಂಡಕ್ಕೆಃ ನ್ಯೂಯರ್ಕ್‌, ಜಿನೀವಾ, ಪ್ಯಾರಿಸ್‌, 
ನ್ಯೂಯರ್ಕ್‌, ಮಾಸ್ಕೋ, ಹೊಸದೆಹಲಿ, ನ್ಯೂಯರ್ಕ್‌, ಪ್ರಾಗ್‌, ಹೊಸದೆಹಲಿ, 
ವಿಶ್ವಸಂಸ್ಥೆ, ಕಾಶ್ಮೀರ, ವಾಷಿಂಗ್ಟನ್‌, ಲಂಡನ್‌, ಮುಂಬೈ, ನೂಯರ್ಕ್‌.....ಹೀಗಿರುವಾಗ 
ನಾನು ಇದೇ ವಿಷಯವನ್ನು ವಸ್ತುವಾಗಿಟ್ಟುಕೊಂಡು "ವಿಕ್ಷೀ'ಗಾಗಿ ಅವರ ಬಹುವರ್ಣ 
ವ್ಯಂಗ್ಯಭಾವಚಿತ್ರವನ್ನು ಬರೆದಿದ್ದೆ. ನಾನು ಲಂಡನ್ನಿಗೆ ಹೋದಾಗ, ನನ್ನ ಫ್ಲೀಟ್‌ ಸ್ಟ್ರೀಟ್‌ 
ಸ್ನೇಹಿತರಿಗೆ ತೋರಿಸೋಣವೆಂದು ಈ ಚಿತ್ರವನ್ನೂ ತೆಗೆದುಕೊಂಡು ಹೋಗಿದ್ದೆ. 


ಲಂಡನ್ನಿಗೆ ಹೋದಾಗೆಲ್ಲಾ ಸ್ಟಾಂಡ್ನಲ್ಲಿರೋ ಇಂಡಿಯಾ ಕ್ಷಬ್ಬಗೆ ನಾನು ತಪ್ಪದೇ 
ಹೋಗುತಿದ್ದೆ; ಭಾರತದಿಂದ ಬಂದ ಪ್ರವಾಸಿಗಳು, ಮಿತ್ರರು, ಸಾಮಾನ್ಯವಾಗಿ ಅಲ್ಲಿ 
ಸೇರುವುದು ವಾಡಿಕೆ. ಆ ದಿನವೂ ನಾನು ಎಂದಿನಂತೆ ಕ್ಷಬ್ಬಿಗೆ ಹೋಗಿದ್ದೆ. ಅಲ್ಲಿ ಒಂದು 
ಕಾಕ್ಟೇಲ್‌ ಪಾರ್ಟಿ ನಡೆಯತ್ತಿತ್ತು. ನಾನು ಹೋಗುತಿದ್ದ ಹಾಗೆ ನನ್ನನ್ನೂ ಆದರದಿಂದ 
ಬರಮಾಡಿಕೊಂಡರು. ಮಧ್ಯಾಹ್ನ ಯಾರಿಗೋ ತೋರಿಸಲೆಂದು 
ತೆಗೆದುಕೊಂಡು ಹೋಗಿದ್ದ ಕಾರ್ಟೂನುಗಳ ಕಟ್ಟೊಂದು ನನ್ನ ಕೈಯಲ್ಲಿದ್ದುದರಿಂದ 
ನನಗೆ ಸ್ವಲ್ಪಗೊಂದಲವುಂಟಾಯಿಂತು. ಅದನ್ನು ಹಿಂದಿನ ಸಾಲಿನ ಒಂದು ಕುರ್ಚಿಯ 
ಮರೆಯಲ್ಲಿ ಅಡಗಿಸಿಟ್ಟು ನಾನೂ ಪಾರ್ಟಿಯಲ್ಲಿ ಶಾಮೀಲಾದೆ. ಅಂದಿನ ಆಕರ್ಷಣೆಯ 
ಕೇಂದ್ರ ಬಿಂದು ಕೃಷ್ಣಮೆನನರು. ಅವರ ಅಭಿಮಾನಿಗಳಂತೆ ಕಂಡ ಮಂತ್ರಮುಗ್ದ ಜನರಿಂದ 
ಅವರು ಸುತ್ತುವರೆಯಲ್ಪಟ್ಟಿದ್ದರು. ತಮ್ಮವಾಕಿಂಗ್‌ ಸ್ಪಿಕ್ಕನ್ನು ಕೈಯಲ್ಲಿ ಹಿಡಿದು ಆಗಾಗ 
ಗಾಳಿಯನ್ನು ಅದರಿಂದ ತಿವಿಯುವುದು, ಕತ್ತರಿಸುವುದು, ಮಾಡುತ್ತಿದ್ದರು. ಬಹುಶಃ 
ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸಿ 
ತೋರಿಸುತ್ತಿದ್ದರೆನ್ನಿಸುತ್ತದೆ. ಅವರು ಏನು ಮಾತನಾಡತ್ತಿದ್ದಾರೆಂದು ನಿಖರವಾಗಿ 
ಹೇಳಲು ನನಗ ಸಾಧ್ಯವಿರಲಲ್ಲ. ಆದರೆ ಅವರ ಪ್ರೇಕ್ಷಕರು ಮಾತ್ರ ನಿಸ್ಸಂಶಯವಾಗಿ 
ಮೂಕ ವಿಸ್ಮಿತವಾಗಿದ್ದರು. 


37 


ಇದ್ದಕ್ಕಿದ್ದಂತೆ ಕೋಣೆಯ ಆಚೆ ಬದಿಯಲ್ಲಿ ಸ್ವಲ್ಪ ಗಡಿಡಿಬಿಡಿಡಿ ಸುರುವಾಯಿತು. 
ಮೆನನ್‌ ಅತ್ತ ದೃಷ್ಟಿ ಹಾಯಿಸಿ ಮುಖ ಕೆವುಚಿದರು. ಅವರು ತಮ್ಮ ಮಾತನ್ನು 
ಮುಂದುವರೆಸಿದರಾಗಲೀ, ಪ್ರೇಕ್ಷಕರು ತಮ್ಮ ಪೂರ್ಣಗಮನವನ್ನು ಮೆನನರಿಗೆ 
ಮುಡಿಪಾಗಿಟ್ಟಿರಲಿಲ್ಲ. ಕುತೂಹಲ, ಆಸಕ್ತಿ ಅವರುಗಳನ್ನು ಸೆಳೆಯತ್ತಿದ್ದ ಹಾಗೆ 
ಒಬ್ಬೊಬ್ಬರೇ ನುಣುಚಿಕೊಳ್ಳತೊಡಗಿದರು. 


ನಾನೂ ಆ ಕಡೆಗೆ ಕುತೂಹಲದಿಂದ ಹೆಜ್ಜೆ ಹಾಕಿದೆ. ಏನಾಯಿತೆಂದು ನನಗೆ ತಿಳಿದಾಗ 
ನನಗೆ ತೀವ್ರ ಮುಜುಗರ, ಸ್ವಲ್ಪ ಭಯ ಎರಡೂ ಏಕಕಾಲಕ್ಕೆ ಆಯಿತು. ನನ್ನ ಕಟ್ಟಿನಿಂದ 
ಯಾರೋ ವಮೆಂನನರ ವ್ಯಂಗ್ಯ ಚಿತ್ರವನ್ನು ಹೊರಗೆಳೆದು ಅದನ್ನು ಎಲ್ಲರಿಗೂ 
ತೋರಿಸತೊಡಗಿದ್ದರು. ಮೆನನರಿಗೆ ಇದು ಸಹ್ಯವಾಗುವುದಿಲ್ಲ ಎಂಬ ವಿಷಯ ನನಗೆ 
ಚೆನ್ನಾಗಿ ಗೊತ್ತಿತ್ತು. ನಾನು ಆ ವ್ಯಂಗ್ಯಚಿತ್ರ ಅವರ ಕೈಸೇರದಿರುವಂತೆ ಶತಪ್ರಯತ್ನ 
ಮಾಡಿದೆ. ಆದರದು ಕೈಯಿಂದ ಕೈಗೆ ತೀವ್ರಗತಿಯಲ್ಲಿ ಸಂಚರಿಸುತ್ತಿದ್ದುದರಿಂದ ನನ್ನ 
ಪ್ರಯತ್ನ ವಿಫಲವಾಯಿತು. ಅದನ್ನು ನೋಡನೋಡುತ್ತಾ ಜನರು ಏನಾದರೂ 
ಹೇಳುವುದು, ನಗುವುದು, ವ್ಯಾಖ್ಯಾನಿಸುವುದೂ ಪ್ರಾರಂಭವಾಯಿತು. 


ಕಡೆಗದು ಮೆನನರ ಕೈಗೂ ಸೇರಿತು. ಆಗ ಆ ಸಭೆಯಲ್ಲಿ ಪೂರ್ಣ ಮೌನ ಆವರಿಸಿತು 

ಮೆನನರು ಆ ವ್ಯಂಗ್ಯಚಿತ್ರವನ್ನು ಒಂದು ಕಿರುನಗೆಯೂ ಇಲ್ಲದೇ ಪರೀಕ್ಷಿಸಿದರು. 
ಅಲ್ಲಿದ್ದವರೆಲ್ಲಾ, ಚುರುಕು ನಾಲಿಗೆಗೆ ಕಟುಕೋಪಕ್ಕೆ ವಿಶ್ವವಿಖ್ಯಾತರಾಗಿದ್ದ ಈ ವ್ಯಕ್ತಿಯ 
ಬಾಯಿಂದ ಬರಬಹುದಾದ ಉಕ್ತಿಗೆ ಆಸಕ್ತಿಯಿಂದ ಕಾಯುತ್ತಿದ್ದರು. ನನಗಂತೂ 
ಅವರೇನು ಹೇಳಿಯಾರೆಂಬುದು ತಿಳಿದಿತ್ತು. ಅವರು ನನ್ನ ನಿರೀಕ್ಷೆಯಂತೆಯೇ ಅದನ್ನೇ 
ಹೇಳಿದರು "..ಆದರೆ ಇದು ನನ್ನ ಹಾಗೆ ಇಲ್ಲವೇ ಇಲ್ಲವಲ್ಲಾ.” ನಿಜ ಹೇಳಬೇಕೆಂದರೆ 
ಅದು ಅವರಿಗಿಂತ ತುಸು ಚೆನ್ನಾಗಿಯೇ ಇತ್ತು. ನಾನು ಅದಕ್ಕಾಗಿ ಸಾಕಷ್ಟು ಪ್ರಯಾಸ 
ಪಟ್ಟು, ತುಂಬಾ ಸಮಯ ಖರ್ಚುಮಾಡಿಡಿದ್ದೆ. ಆಗಿನ ಸಮಯಕ್ಕೆ ಅದು ನನ್ನ 
ಅತ್ಯತ್ತುಮ ಪ್ರಯತ್ನಗಳಲ್ಲಿ ಒಂದು, ಅದನ್ನು ಆ ಸಭೆಯಲ್ಲಿ ಸಹಜವಾಗಿ ಮೆಚ್ಚಿದ ಜನ 
ಒಂದು ಕುಹಕ ನಗೆ ಬೀರುತಾ ನಿಂತಿದ್ದರು. ಅಲ್ಲಿ ಆವರಿಸಿದ್ದ ಗಂಭೀರ ಪರಿಸ್ಥಿತಿಯನ್ನು 
ಹಗುರಗೊಳಿಸುವ ದೃಷ್ಟಿಯಿಂದ ನಾನು ಸ್ವಲ್ಪ ಉಲ್ಲಾಸ ತುಂಬಿದ ದನಿಯಲ್ಲೇ ಅವರನ್ನು 
ಕೇಳಿದೆ ಅದರ ಮೇಲೆ ನಿಮ್ಮ ಆಟೋಗ್ರಾಫ್‌ ಹಾಕಬಹುದಲ್ಲವೇ ಸರ್‌.... ನಾನು ಅದನ್ನ 
ಜೋಪಾನವಾಗಿಟ್ಟುಕೊಳ್ತೇನೆ.'' 


ಏನನ್ನೂ ನಿರ್ಧರಿಸಲಾಗದ ತಾಕಲಾಟದಲ್ಲಿ ಒಂದು ಕ್ಷಣ ಕಳೆದ ನಂತರ ಅವರು 
ತಮ್ಮ ಅಂತಿಮ ನಿರ್ಧಾರವನ್ನು ಒಗೆದುಬಿಟ್ಟರು. "ಯಾರೂ ತಮ್ಮ ವ್ಯಂಗ್ಯಚಿತ್ರಗಳ 
ಮೇಲೆ ಆಟೋಗ್ರಾಫ್‌ ಮಾಡುವುದಿಲ್ಲ. ಅದು ಪದ್ಭತಿಯಲ್ಲ!'' 


"ಆದರೆ ಚರ್ಚಿಲ್‌....ಆಟ್ಲೀ....ಬೀವನ್‌....ಮಾರಿಸನ್‌...'' ನಾನು ತೊದಲಿದೆ. ನನ್ನ 
ಮಾತನ್ನು ಗಮನಿಸದೆಯೇ ಅವರು ತಮ್ಮ ಪೆನ್ನು ಹೊರಗೆಳೆದು ಅದರ ಬಿರಡೆ ಬಿಚ್ಚಿದರು 

«ಬೇಕಿದ್ರೆ ಬೇರೆ ಕಾಗದದ ಮೇಲೆ ಆಟೋಗ್ರಾಫ್‌ ಮಾಡಿಕೊಡ್ತೇನೆ.'' ಎನ್ನುತ್ತಾ 
ಕಾಗದಕ್ಕಾಗಿ ಕೈ ಚಾಚಿದರು. ಆದರೆ ನಾನು ಹೇಳಬಯಸಿದ್ದನ್ನು ಹೇಳಲು ಹೆಚ್ಚು ಕಾಲ 
ಯೋಚಿಸಬೇಕಿರಲಿಲ್ಲ ಪರವಾಗಿಲ್ಲ ಬಿಡಿ ಸರ್‌... ಈ ವ್ಯಂಗ್ಯಚಿತ್ರ ಬಿಟ್ಟು ಬೇರೆ ಕಾಗದದ 
ಮೇಲಿನ ನಿಮ್ಮ ಆಟೋಗ್ರಾಫ್‌ ನನಗೆ ಹೆಚ್ಚಿನ ಮೌಲ್ಯದ್ದೇನೂ ಅಲ್ಲ? ಎಂದು ಬಿಟ್ಟಿ. 
ಕೃಷ್ಣಮೆನನರೊಂದಿಗೆ ಅದೇ ನನ್ನ ಪ್ರಥಮ ಹಾಗೂ ಅಂತಿಮ ಭೇಟಿಯಾಗಿತ್ತು. 


ಶುಭಾಶಯಗಳೊಂದಿಗೆ 


ಶೃಂಗಾರ್‌ ಇಲೆಕ್ಟಿಕಲ್ಸ್‌ 


ಇಲೆಕ್ಟ್ರಿಕಲ್‌ ಇಂಜಿನಿಯರ್ಸ್‌ ಹಾಗೂ ಪ್ರಥಮ ದರ್ಜೆಯ ಕಂಟ್ರುಕ್ಟರ್ಸ್‌ 
ತುಮಕೂರು ರಸ್ತೆ, ಪೀಣ್ಯ 
ಬೆಂಗಳೂರು 500058 
ದೂರವಾಣಿ : 385449 
350984 


ಶುಭಾಶಯಗಳೊಂದಿಗೆ 


ಟೆಕ್ನೊಲಿಂಕ್‌ ಎಂಟಪ್ರೆಣ್ಯಸಸ್‌ 


35, 5ನೇ ಕ್ರಾಸ್‌, 1ನೇ ಮೇನ್‌, ಎಸ್‌. ಕೆ. ಗಾರ್ಡನ್‌ 
ಬೆನ್ಸನ್‌ ಡೌಸ್ಕ್‌ ಬೆಂಗಳೂರು “60045 


ಶುಭಾಶೆಯಗಳೊಂದಿಗೆ 


ಎಕ್ಸೆಲ್‌ ಟೂಲ್ಸ್‌ ಎಂಡ್‌ ಇಂಜಿನಿಯರಿಂಗ್‌ 
ಎಂಟಪ್ರೆಣ್ಯಸಸ್‌ 


ಬಿ 20, 1ನೇ ಕ್ರಾಸ್‌, 1ನೇ ಸ್ಟೇಜ್‌, ಪೀಣ್ಯ ಇಂಡಸ್ಟ್ರಿಯಲ್‌ ಎಸ್ಟೇಟ್‌ 
ಬೆಂಗಳೂರು 560058 





ಶುಭಾಶಯಗಳೊಂದಿಗೆ 


ಯುಂನೈಟೆಡ್‌ ಸೇಲ್ಸ್‌ ಎಂಟಪ್ರೆ್ಯಸಸ್‌ 


94 2 ಸರ್ದಾರ್‌ ಪತ್ರಪ್ಪ ರಸ್ತೆ 
ಶೌಕತ್‌ ಮೊಹಲ್ಲ 
ಬೆಂಗಳೂರು 560002 


ಉತ್ತಮ ದರ್ಜೆ ಉಕ್ಕಿನ ಸರಬರಾಜುದಾರರು 


ದೂರವಾಣಿ : 221107 


ಶುಭಾಶಯಗಳೊಂದಿಗೆ ' 


ಬಿ. ಎಸ್‌. ವಿಜಯೇಂದ್ರ ಅಸೋಸಿಯೇಟ್ಸ್‌ 


281, ಮಹಾಲಕ್ಷ್ಮಿ ಬಡಾವಣೆ, ಬೆಂಗಳೂರು 560010 





ಶುಭಾಶಯಗಳೊಂದಿಗೆ 


ಸ್ಟೆಸ್‌ ಕ್ರೀಟ್‌ 


ಪೀಣ್ಯ ಮೂರನೆಯ ಹಂತ, ಪೀಣ್ಯ 
ಬೆಂಗಳೂರು 500058 


ದೂರವಾಣಿ : 608186 
609026 


ಓಂಕಾರ್‌ ಆಫ್ಸೆಟ್‌ ಪ್ರಿಂಟರ್ಸ್‌ 
ಎಂಡ್‌ ಫೋಟೋ ಟೈಪ್‌ ಸೆಟರ್ಸ್‌ 


3 3, 1ನೇ ಮುಖ್ಯ ರಸ್ತೆ, ಹೊಸ ತರಗುಪೇಟಿ, 
ಬೆಂಗಳೂರು 500002 


ಶುಭಾಶಯಂಗಳೊಂದಿಗೆ 





ಎಸ್‌. ವಿ. ಆರ್‌. ಏಜನ್ಸೀಸ್‌ 


ಬೆಂಗಳೂರು 





REGISTERED No. BGW-180 





ಶುಭಾಶಯಗಳೊಂದಿಗೆ 


ಬರ್ನ್‌-ಕೀ ಕನ್‌ಸೃಕ್ಷನ್ಸ್‌ 
(ಪ್ರೈ) ಲಿಮಿಟಿಡ್‌ 


11ನೇ ಮೇನ್‌ ರಸ್ತೆ 
ಮಲ್ಲೇಶ್ವರಂ 
ಬೆಂಗಳೂರು-560 003 


ಫೋನ್‌ : 364118 








Printed by V. R. NATH for the Publisher M. SHIVA KUMAR. Published 
and owned by M. SHIVA KUMAR, 36, 6th Main Road, Malleswaram, 
Bangalore-560 003. Printed at IMPRESSIONS, 404, Sampige Road, 
Maileswaram, Bangalore-560 003. Editor: M. SHIVA KUMAR. 


